ಪ್ರವಾದಿ ಇಬ್ರಾಹೀಮ್‌(ಅ) 
ಜೀವನ ಮತ್ತು ಸಂದೇಶ 


. ಹ ಎಸ್‌. ಅಬ್ದುಲ್‌ ಕರೀಮ್‌ ತ್ಯಾವಣಿಗೆ 


ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


[ಪ್ರಕಾಶಕರ ಮಾತು 


"ಪ್ರವಾದಿ 'ಇಬ್ರಾಹೀಮ್‌(ಅ) ಜೀವನ ಮತ್ತು ಸಂದೇಶ' ಎಂಬ ಈ ಕೃತಿಯ 
ಮೂಲಕ ಆ ಮಹಾನ್‌ ಪ್ರವಾದಿಯ ತ್ಯಾಗೋಜ್ಯಲ ಜೀವನದ ಕಡೆಗೆ ಬೆಳಕು ಚೆಲ್ಲುವ 
ಪ್ರಯತ್ನವನ್ನು ದಾವಣಗೆರೆಯ ನಿವೃತ್ತ ಅಧ್ಯಾಪಕರಾದ ಎಸ್‌. ಅಬ್ದುಲ್‌ ಕರೀಮ್‌ 
ಸಾಹೇಬರು ಮಾಡಿದ್ದಾರೆ. ಕುರ್‌ಆನಿನಲ್ಲಿ ಅಲ್ಲಲ್ಲಿ ಹರಡಿಕೊಂಡಿರುವ ಪ್ರವಾದಿ ' 
ಇಬ್ರಾಹೀಮ್‌ರ ಜೀವನ ವೃತ್ತಾ ೦ತವನ್ನು ಕ್ರೋಡೀಕರಿಸಿ ಇತರ ಗ್ರಂಥಗಳ ಸಹಾಯದಿಂದ 
ಇದನ್ನು ಅವರು ತಯಾರಿಸಿದ್ದಾರೆ. 

ಪ್ರವಾದಿ ಇಬ್ರಾಹೀಮ್‌ ಅಲ್ಲಾಹನ ಆಪ್ತ (ಖಲೀಲುಲ್ಲಾಹ್‌) ಎಂಬ ಬಿರುದಿಗೆ 
ಪಾತ್ರರಾದವರು. ಜೀವನದುದ್ದಕ್ಕೂ ಆನೇಕ ರೀತಿಯ ಸತ್ವ ಪರೀಕ್ಷಿಗಳನ್ನು ಧೈರ್ಯವಾಗಿ . 
ಎದುರಿಸಿ ಅವೆಲ್ಲದರಲ್ಲೂ ತೇರ್ಗಡೆಯಾದಾಗ ಅಲ್ಲಾಹನು ಅವರಿಗೆ. 'ಲೋಕ 
ನಾಯಕ'ನೆಂಬ ಸ್ನಾನವನ್ನು ದಯಪಾಲಿಸಿದನು. ಅವರ ಬದುಕನ್ನು ಮುಸ್ಲಿಮ್‌ 
ಸಮುದಾಯಕ್ಕೆ ಆದರ್ಶವಾಗಿ ಎತ್ತಿ ತೋರಿಸಿರುವನು. 

ಹ. ಇಬ್ರಾಹೀಮರು ತನ್ನ ಇಡೀ ಜೀವಮಾನದಲ್ಲಿ "ಯಾವೆಲ್ಲ ಪರೀಕ್ಷೆಗಳನ್ನು 
ಎದುರಿಸಿದರು ಏನೆಲ್ಲ ಸಂಕಷ್ಟ; ಗಳನ್ನು ಸಹಿಸಿದರು, ಯಾವೆಲ್ಲ ತ್ಯಾಗಕ್ಕೆ ಸಿದ್ಧ ರಾದರು, 
ಈ 'ಎಲ್ಲದರ ಹಿಂದೆ ಅವರಲ್ಲಿದ್ದ ಪ್ರೇರಕ ಶಕ್ತಿ ಯಾವುದಾಗಿತ್ತು ಎಂಬುದನ್ನೆಲ್ಲ 
ಲೇಖಕರು ಮನಮುಟ್ಟುವ ರೀತಿಯಲ್ಲಿ ವಿವರಿಸಿದ್ದಾರೆ. ಕನ್ನಡದಲ್ಲಿ ಪ್ರವಾದಿಗಳ ಚರಿತ್ರೆ 
ಕತೆಗಳು ವಿರಳವಾಗಿರುವ ಹಿನ್ನೆಲೆಯಲ್ಲಿ ಈ ಕೃತಿಯು ಒಂದು, ಉತ್ತಮ 
ಸೇರ್ಪಡೆಯಾಗಲೆಂದು ಹಾರೈಸುತ್ತೇವೆ. 

ಇತ. ಶಾಂತಿ ಪ್ರಕಾಶನ 


ಪ್ರಸ್ತಾವನೆ 


ಸರ್ವಸ್ತುತಿಗಳೂ ಏಕೈಕನಾದ ಅಲ್ಲಾಹನಿಗೆ ಮೂಸಲು. ಆತನ ಅಪಾರ 
ಅನುಗ್ರಹಗಳು ಪ್ರವಾದಿ ಮುಹಮ್ಮದ್‌(ಸ) ಹಾಗೂ ಅವರ ಸಂತತಿಯ ಮೇಲೆ ಸದಾ 
ವರ್ಷಿಸುತ್ತಿರಲಿ. ಆತನ ಅಪಾರ ಕರುಣೆ, ನನಗೆ ಪ್ರವಾದಿ ಇಬ್ರಾಹೀಮ್‌ರವರ(ಅ) 
ಜೀವನ ಮತ್ತು ಸಂದೇಶದ ಬಗ್ಗೆ ಬರೆಯುವ ಸೌಭಾಗ್ಯ ಒದಗಿದೆ. ಇದನ್ನು ಬರೆಯಲು 
ಪ್ರೇರೇಪಿಸಿದ ನನ್ನ ಎಲ್ಲಾ ಸ್ನೇಹಿತರಿಗೂ ಜನಾಬ್‌ ಮುಲ್ಲಾ ಲಿಯಾಕತ್‌ ಅಹಮದ್‌ 
ಸಾಹೇಬ್‌ ಹುಬ್ಬಳ್ಳಿ ಇವರಿಗೂ ನಾನು ಚಿರಯಣಿ. ಪ್ರವಾದಿ ಇಬ್ರಾಹೀಮ್‌ರವರು(ಅ) 
ಬಾಲ್ಯದಿಂದಲೂ ಸತ್ಯವನ್ನು ಶೋಧಿಸಿ ಅದನ್ನು ಜನರಲ್ಲಿ ಬೋಧಿಸಲು ಹಗಲಿರುಳೂ 
ಪ್ರಮಿಸಬೇಕಾಯಿತು. ಈ ಕಾರ್ಯ ಅಷ್ಟೊಂದು ಸುಲಭವಾಗಿರಲಿಲ್ಲ. ತಂದೆ, ತಾಯಿ, 
ನೆಂಟರಿಷ್ಟರು, ಅಂದಿನ ಜನ ಸಮೂಹ, ಎಲ್ಲರೂ ಅವರ ಶತ್ರುಗಳಾದರು. ರಾಜ್ಯದ 
ಮಹಾ ಪುರೋಹಿತರ ಮನೆಯಲ್ಲಿ 'ಹುಟ್ಟಿ ಬೆಳೆದು, ಬಹುದೇವಾರಾಧಕರ ಸಮೂಹದಲ್ಲಿ 
ಜೀವನ ಕಳೆಯುತ್ತಾ ಏಕದೇವ ಸಿದ್ದಾಂತವನ್ನು ಜನಮನದಲ್ಲಿ ಬೆಳಗಿಸಲು ಸತತ, 
ಪ್ರಯತ್ನ ಮಾಡಿದರು. 

ಈ ಕಾರ್ಯಕ್ಕಾಗಿ ಅವರು ಬಹಳ ಬೆಲೆ ತೆರಬೇಕಾಯಿತು. ತಂದೆಯ ಆಕ್ರೋಶಕ್ಕೆ 
ಒಳಗಾಗಿ ಜನರ ದ್ವೇಷದಿಂದ ಬೇಸತ್ತು ಕೊನೆಗೆ ರಾಜನ ಆಸ್ಥಾನದಲ್ಲಿ ಬೆಂಕಿಗೆ 
ಆಹುತಿಯಾಗುವ ಪರೀಕ್ಷೆಯನ್ನು ಎದುರಿಸಬೇಕಾಯಿತು. ಇದಾವುದನ್ನೂ ಲೆಕ್ಕಿಸದೆ ಈ 
ಕರ್ಮಯೋಗಿ ತನ್ನ ಅಚಲ ನಂಬಿಕೆಯಿಂದ ಮುನ್ನಡೆಯುತ್ತಾರೆ. ಅಲ್ಲಾಹನು ಅವರನ್ನು 
ಬೆಂಕಿಯ ಜ್ವಾಲೆಯಿಂದ ರಕ್ಷಿಸಿ ಹೊರ ತೆಗೆದಾಗಲೂ ಸಹ ಅಜ್ಞಾನಿಗಳಾದ ಜನಸಮೂಹ 
ಅವರನ್ನು ನಂಬಲಿಲ್ಲ. ಅವರು ಕೊನೆಗೆ ಮನೆ, ತಂದೆ-ತಾಯಿ, ಮಾತೃಭೂಮಿ ಹಾಗೂ 
ಸರ್ವಸ್ವವನ್ನೂ ತೊರೆದು ಅಲ್ಲಾಹನ ಮಾರ್ಗದಲ್ಲಿ ಏಕಾಂಗಿಯಾಗಿ ಹೊರಡಲನು 
ವಾಗುತ್ತಾರೆ. ಈ ಏಕದೇವ ಸಿದ್ಧಾಂತದ ಹರಿಕಾರ ಇರಾಕ್‌ ತೊರೆದು, ಸಿರಿಯಾ, 
ಈಜಿಪ್ಟ್‌, ಜೋರ್ಡಾನ್‌, ಅರೇಬಿಯಾ ಮೊದಲಾದ ಕಡೆಗಳಲ್ಲಿ ಅಲೆದು ತನ್ನ 
ಸಿದ್ದಾಂತವನ್ನು ಜನರಿಗೆ ತಲುಪಿಸಲು ಸತತ ಪ್ರಯತ್ನ ಮಾಡುತ್ತಾರೆ. 

` ಒಂದರ ಮೇಲೊಂದರಂತೆ ಪರೀಕ್ಷೆಗಳ ಸರಮಾಲೆ....! ಅವರಿಗೆ ಅಲ್ಲಾಹನ 
ಆಜ್ಞೆಯೇ ಶ್ರೇಷ್ಠ. ಅದಕ್ಕಾಗಿ ಅಬಲೆಯಾದ' ಪಷ್ನಿ ಹಾಜರ ಹಾಗೂ ಎಳೆಯ ಕಂದಮ್ಮ 
ಇಸ್ಮಾಈಲ್‌ರವರನ್ನು ನೀರು, ನೆರಳುಗಳಿಲ್ಲದ ನಿರ್ಜನ ಪ್ರದೇಶ ಮಕ್ಕಾದ ಕಣಿವೆಯಲ್ಲಿ 


ಬಿಟ್ಟು ಬರಲು ಸಹ ಹಿಂಜರಿಯಲಿಲ್ಲ. ಪರೀಕ್ಷೆ ಅಷ್ಟಕ್ಕೇ ನಿಲ್ಲಿಲಿಲ್ಲ....! ಒಬ್ಬ 
ಸತ್ಯವಿಶ್ವಾಸಿಯು ಅಲ್ಲಾಹನನ್ನು ಅತ್ಯಧಿಕ - ಪ್ರೀತಿಸಬೇಕು. ತನ್ನ ಹೆ೦ಡತಿ-ಮಕ್ಕಳು, 
ತಂದೆ, ತಾಯಿ, ತನ್ನ ಸಂಪತ್ತು ಹೆಚ್ಚೇಕೆ ತನ್ನ ಪ್ರಾಣಕ್ಕಿಂತಲೂ ಅಧಿಕವಾಗಿ ಒಬ್ಬ 
ನೈಜ ದಾಸನು ತನ್ನ ಪ್ರಭುವನ್ನು ಪ್ರೀತಿಸಬೇಕು. ಇದು ನೈಜ ಆರಾಧನೆಯ ಪ್ರತೀಕ. 
ಇದರಿ೦ದಾಗಿ, ಮುಪ್ಪಿನ ಊರುಗೋಲಾಗಿದ್ದ ತನ್ನ ಕರುಳ ಕುಡಿಯನ್ನು ಅಲ್ಲಾಹನ 
ಹೆಸರಿನಲ್ಲಿ ಬಲಿ ಕೊಡಬೇಕಾದ ಸಂದರ್ಭದಲ್ಲಿಯೂ ಸಹ ಅಂಜದೆ, ಅಳುಕದೆ ಈ 
ಮಹಾತ್ಕಾಗಿ ತನ್ನ ಮಗನನ್ನು ಬಲಿ ಕೊಡಲು ಮುಂದಾಗುತ್ತಾರೆ. ಇದರಿಂದಾಗಿ 
ಅಲ್ಲಾಹನು ಸಂತುಷ್ಟನಾಗಿ ಅವರನ್ನು ಸರ್ವ ಜನರ ನಾಯಕರನ್ನಾಗಿ ಆರಿಸಿಕೊಳ್ಳುತ್ತಾನೆ. 
ಅವರಿಗೆ ಬೇಕಾದುದು ಅಲ್ಲಾಹನ ಸಂಪ್ರೀತಿ, ತನ್ನನ್ನು ತಾನು ಅರ್ಪಿಸುವ ಮನೋಭಾವ, 
ಉತ್ಕಟ ದಾಸ್ಕ ಭಾವನೆ....! ಇ೦ತಹ ಉಜ್ವಲ ಭಕ್ತಿಭಾವಗಳ, ತ್ಕಾಗದ ಪ್ರತೀಕವಾಗಿದ್ದ 
ಪ್ರವಾದಿಯ ಜೀವನದ ಬಗ್ಗೆ ಬರೆಯುವುದು ಅಷ್ಟು ಸುಲಭವಲ್ಲ...! ಅವರ ಬಗ್ಗೆ 
ಬರೆಯುವಾಗ ಅನೇಕ ಸಾರಿ ಅತ್ತಿದ್ದೇನೆ....! ಆದರ್ಶ ಪತ್ನಿಯ ರೂಪದಲ್ಲಿ ತ್ಯಾಗಮಯಿ 
ಹಾಜರಾರವರ(ಅ) ಉಜ್ವಲ ಭಾವನೆಗಳನ್ನು, ಇಸ್ಮಾಈಲ್‌ರವರ ಸಹಜ ವಿಧೇಯತೆಯನ್ನು 
ಚಿತ್ರಿಸುವಾಗ ಹೃದಯ ತುಂಬುತ್ತದೆ. ಇಬ್ರಾಹೀಮ್‌ರವರ(ಅ) ಮಹೋನ್ನತ ತ್ಯಾಗ 
ಬಲಿದಾನದ ರೋಚಕ ಕಥೆಯನ್ನು ಬರೆಯುವುದರಲ್ಲಿ ಅದೆಷ್ಟು ತಪ್ಪಿರುವೆನೋ ನನಗೆ 
ತಿಳಿಯದು. ಓದುಗರು ಇದನ್ನು ವಿಮರ್ಶಾತ್ಮಕ ದೃಷ್ಟಿಯಲ್ಲಿ ಓದಬೇಕೆಂದು 
ವಿನಂತಿಸುತ್ತೇನೆ. ಕುರ್‌ಆನ್‌ ಸೂಕ್ತಗಳ ಮತ್ತು ಇತರ ಪುಸ್ತಕಗಳ ಆಧಾರದಲ್ಲಿ ಈ 
ಕಿರು ಹೊತ್ತಿಗೆಯನ್ನು ತಮ್ಮ ಮುಂದಿಟ್ಟಿರುವೆನು. ಇದು ಪ್ರವಾದಿಗಳ ಜೀವನ ಚರಿತ್ರೆಯ 
ಸಾಹಿತ್ಯಕ್ಕೆ 'ಸೇರ್ಪಡೆಯಾಗಲೆಂದು ಆಶಿಸುತ್ತೇನೆ. ಅವರ ಜೀವನ ಮತ್ತು ಸಂದೇಶವನ್ನು 
ತಿಳಿಯಲು ಕನ್ನಡ ನಾಡಿನ ಸಮಸ್ತ ಜನತೆಗೆ ಸಹಕಾರಿಯಾಗಲೆಂದು ಹಾರೈಸುತ್ತೇನೆ. 
ಇದು ನನ್ನ ಪರಲೋಕ ಮೋಕ್ಸಕ್ಕೆ ಹೇತುವಾಗಲೆಂದು ಪ್ರಾರ್ಥಿಸುತ್ತೇನೆ ಹಾಗೂ 
ಸರ್ವಶಕ್ತನಾದ ಜಗದೊಡೆಯನು ಈ ವಿನಮ್ರ ಸೇವೆಯನ್ನು ಸ್ವೀಕರಿಸಿ ಇದನ್ನು 
ನಮ್ಮೆಲ್ಲರ ಪಾಲಿಗೆ ಉದಯುಕ್ತಗೊಳಿಸಲಿ ಎ೦ದು ಪ್ರಾರ್ಥಿಸುತ್ತೇನೆ. 


ಜು. ಎಸ್‌. ಅಬ್ದುಲ್‌ ಕರೀಮ್‌ ತ್ಯಾವಣಿಗೆ 


ಇಬ್ರಾಹೀಮ್‌ರವರ ಜನನ - ಬಾಲ್ಕಿ ಎ 10 
ನಮ್ರೊದನ ದರಬಾರಿನಲ್ಲಿ cnn 11 
ಆಗ್ನಿಕುಂಡದ ತಯಾರಿ ... 


ದೇವ ಮಾರ್ಗದಲ್ಲಿ ಪ್ರಯಾಣಿ ee 14 
ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥನೆ ........ 15 


ಅಲ್ಲಾಹನ ಆಜ್ಞೆಯ ಪಾಲನೆ ಸಾ 15 


ಹಾಜರಾರ(ಅ) ನಿರ್ಭೀತಿ.. 
ನಿಲ್ರದ-ಪರೀಕ್ಷ ಯಿದ: 19 


ಮಗನೆ ಬರಿದಾನ ಮಮ ಸ 20 


ಕಅಬಾ ಭವನ ನಿರ್ಮಾಣ ೬೬ಸಿ 
ಏಕದೇವ ಸಿದ್ಧಾಂತ ಬೇರೆ ಧರ್ಮಗಳಲ್ಲಿ ........ ರರ 24 
ಇಸ್ಲಾಮಿನಲ್ಲಿ ಏಕದೇವ ಸಿದ್ಧಾ೦ತೆ. 55550555358 26 
ಕಅಬಾ ಭವನದ ಮಹೆತ್ವೈ..............ಎ.ಎಎ4ಆ55355555535555395854555553645-9555 27 


ಹಜ್ಜ್‌ನ ವಾಸ್ತವಿಕತೆ 
ಇಬ್ರಾಹೀಮ್‌ರವರ(ಆ) ವ್ಯಕ್ತಿತ್ವ ................496583355559555525-55559055555, ಡಿ 


ಜಗತ್ತಿನ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ 
` ಸತ್ಯವನ್ನು ಮರೆಮಾಚುವವರ ವಿರುದ್ಧ. 
ಅಸತ್ಯವನ್ನು ಕೊನೆಗಾಣಿಸಲು ಹಗಲಿರುಳೂ 
ಹೋರಾಡಿದ ಮಹಾ ಕರ್ಮಯೋಗಿಗಳಿಗೆ 
ಅರ್ಪಣೆ ಹಾಗೂ ಸಮಕಾಲೀನ ವೃಕ್ತಿಯಾಗಿ 
ಇಸ್ಲಾಮನ್ನು ಇತರರಿಗೆ ಬೋಧಿಸುವುದರಲ್ಲಿ 
ಸತತ ಪ್ರಯತ್ನ ಮಾಡಿದ, ಕಿರಿಯರಿಗೆ 
ಅಣ್ಣನಂತೆ, ಆದರ್ಶ ಹಿಶಚಿಂತಕರಂತೆ 
ತನ್ನ ಇಡೀ ಜೀವನವನ್ನು ಮುಡುಪಾಗಿಟ್ಟ ಉತ್ತಮ 
ವಾಗ್ಮಿ, ಶ್ರೇಷ್ಠ ಬರಹಗಾರ, ಆದರ್ಶ 
ವ್ಯಕ್ತಿ - ಧರ್ಮನಿಷ್ಮೆಯ ಜೀವನ ಸಾಗಿಸಿದ 
ಕರ್ಮಯೋಗಿ ಮರ್ಹೂಮ್‌ ಇಬ್ರಾಹೀಮ್‌ ಸತಈದ್‌ರವರಿಗೆ 
` ಅಲ್ಲಾಹನು ಸ್ವರ್ಗದಲ್ಲಿ ಉನ್ನತ 
ಸ್ಥಾನವನ್ನು ದಯಪಾಲಿಸಲೆಂದು 
ನಾವೆಲ್ಲರೂ ಪ್ರಾರ್ಥಿಸೋಣ! 


ಸ 0 ೫1 ರ್ಸ್‌ 
ಇ... ಭಜೆ ಹಿ ವಕ 
೨೫ pe ೫! (2 ಗ್ಗ 
ಖು ಬು ಎಪಿ ವ 


£೨೨ TE ಮ ಯ ಕ್‌ 


ನಿಮಗೆ ಮತ್ತು ಅಲ್ಲಾಹನಲ್ಲೂ. ಪುನರುತ್ಥಾನ ದಿನದಲ್ಲೂ ನಿರೀಕ್ಷೆ 
ಇರಿಸಿರುವ ಪ್ರತಿಯೊಬ್ಬನಿಗೆ, ಅವರ. ಚರ್ಯೆಯಲ್ಲಿ ಉತ್ತಮ 
` ಆದರ್ಶವಿದೆ. ಯಾರಾದರೂ ಇದರಿಂದ ವಿಮುಖರಾದರೆ, ಅಲ್ಲಾಹನು 
ನಿರಪೇಕ್ಷನೂ ಸ್ವಯಂ 'ಪ್ರಶಂಸಾರ್ಹನೂ ಆಗಿರುತ್ತಾನೆ. 

ಕುರ್‌ಆನ್‌, 60:6) 


(ಪವಿತ್ರ 


ಇರಾಕಿನ ಪೂರ್ವ ಇತಿಹಾಸ ಹಾಗೂ ಸಂಸ್ಕೃತಿ 


"ನಿ ಬ್ರಾಹೀಮ್‌ರವರ(ಅ) ಕಾಲ ಸುಮಾರು 4000 ವರ್ಷಗಳಿಗಿಂತ ಹಳೆಯದು. 
ಅವರು ಜನಿಸಿದ್ದು ಇರಾಕಿನ ರಾಜಧಾನಿ 'ಉರ್‌' ಪಟ್ಟಣದಲ್ಲಿ. ಐತಿಹಾಸಿಕ ಮೂಲಗಳಿ೦ದ 
ತಿಳಿದುಬರುವ೦ತೆ ಅಲ್ಲಿಯ ಜನಸಂಖ್ಯೆ ಸುಮಾರು 5 ಲಕ್ಷವಿರಬಹುದು. ಅಲ್ಲಿಯ 
ಜನರು ಹೆಚ್ಚಾಗಿ ಆಡಂಬರದ ಜೀವನ ನಡೆಸುತ್ತಿದ್ದರು. ಭೌತಿಕವಾದಿಗಳಾಗಿದ್ದರು. 
"ಬಡ್ಡಿಯ ವೃವಹಾರ ಹದವೂರಿತ್ತು. ಬಹುದೇವಾರಾಧನೆ ಪ್ರಚಲಿತವಿತ್ತು. ಅಲ್ಲಿಯ 
ಜನರನ್ನು 'ಮೂರು ಮುಖ್ಯ ಭಾಗಗಳಾಗಿ ವಿಂಗಡಿಸಲಾಗಿತ್ತು. ಅದರಲ್ಲಿ 'ಅಮಿಲೋ' 
ಪ್ರಥಮ ವರ್ಗ. ಇವರು ಅತ್ಯಂತ ಪ್ರಭಾವಶಾಲಿಗಳಾಗಿದ್ದರು. ಎರಡನೆಯ ವರ್ಗ 
'ಮಶ್‌ಕಿನೋ.' ಇವರು ಸಾಮಾನ್ಯವಾಗಿ ವರ್ತಕರು ಹಾಗೂ ವೃವಸಾಯಗಾರರಾಗಿದ್ದರು. 
ಮೂರನೆಯ ವರ್ಗ 'ಆರ್‌ದೂ.' ಇವರೆಲ್ಲರೂ ಕೆಳವರ್ಗದವರಾಗಿದ್ದರು. 

, ಇಂತಹ ಪರಿಸರದ ಪ್ರಥಮ ವರ್ಗದ 'ಅಮಿಲೋ'ದಲ್ಲಿ ರಾಷ್ಟ್ರದ ಅತ್ಕ೦ತ ಶ್ರೇಷ್ಠ 
ಪುರೋಹಿತರಾಗಿದ್ದೆ 'ಆರುರ್‌'ರವರ ಮನೆಯಲ್ಲಿ ಇಬ್ರಾಹೀಮ್‌ರವರ ಜನನ. ಅಲ್ಲಿಯ 
ಅರಸನ ಹೆಸರು 'ನಮ್ರೂದ್‌.' ರಾಜನೂ ಸಹ ಪುರೋಹಿತ ಶಾಹಿಯ ಅಧೀನಕ್ಕೆ , 
ಒಳಪಡಬೇಕಿತ್ತು. ಪುರೋಹಿತನೇ ಅಲ್ಲಿಯ ಮುಖ್ಯ ನ್ಯಾಯಾಧೀಶ. ಆತನ ತೀರ್ಮಾನವೇ 
ಅಂತಿಮ. 'ರಾಜಾ ಪ್ರತ್ಯಕ್ಷ ದೇವಶಾ' ಎಂಬ ಬಲವಾದ ನಂಬಿಕೆಯಿತ್ತು. 

ಶಿಲಾ ಲೇಖಗಳ ಅಧ್ಯಯನದಿಂದ ತಿಳಿದಿರುವಂತೆ, ಅಲ್ಲಿಯ ಜನರು ಸುಮಾರು 
5000 ದೇವರನ್ನು ಆರಾಧಿಸುತ್ತಿದ್ದರು. ಪ್ರತಿ ಪಟ್ಟಣ ಹಾಗೂ ಊರಿಗೂ ಪ್ರತ್ಯೇಕ 
ದೇವರುಗಳಿದ್ದರು. ನಗರ ದೇವತೆಯನ್ನು 'ಮಹಾದೇವ' ಹಾಗೂ 'ಆರಾಧ್ಯ ನಾಯಕ' 
ಎಂದು ಕರೆಯುತ್ತಿದ್ದರು. ಉರ್‌ ನಗರಕ್ಕೂ ಸಹ ಪ್ರತ್ಯೇಕ ದೇವರಿದ್ದನು. ಆತನ ಹೆಸರು 
"ನನ್ನಾರ್‌(ಚ೦ದ್ರದೇವನು).” ಇನ್ನೊಂದು ದೊಡ್ಡ ನಗರ "ನರ್‌ಸ." ಇದರ ದೇವರು 
"ಶಮಾಶ್‌"(ಸೂರ್ಯ ದೇವನು). ನನ್ನಾರ್‌ನ ಮೂರ್ತಿಯನ್ನು ಉರ್‌ ನಗರದ ಅತೀ 
ಎತ್ತರದ ಬೆಟ್ಟದ ತುದಿಯಲ್ಲಿ ಪ್ರತಿಷ್ಠಾಪಿಸಿದ್ದರು. ಅದರ ಬದಿಯಲ್ಲಿಯೇ ಅದರ ಪತ್ನಿ 
'ನಿನ್‌ಗಲ್‌'ಳ ಮಂದಿರವಿತ್ತು. ನನ್ನಾರ್‌ನ ಮಂದಿರ ದೊಡ್ಡ ಅರಮನೆಯಂತಿತ್ತು. ಅದಕ್ಕೆ " 
ಪ್ರತ್ನೇಕ ಮಲಗುವ ಕೋಣೆಯಿತ್ತು. ಅಲ್ಲಿಗೆ ಪ್ರತಿದಿನ ಓರ್ವ ಪೂಜಾರಿಣಿ ಹೋಗಿ ಅದರ 
ಮದುವಣಗಿತ್ತಿ ಆಗುತ್ತಿದ್ದಳು. ಈ ರೀತಿ ಹಲವಾರು ಸ್ತ್ರೀಯರು ಆ ದೇವಾಲಯದಲ್ಲಿ 
ಇರುತ್ತಿದ್ದರು. ಇವರೆಲ್ಲರ ಸ್ಥಿತಿಯು ದೇವ ದಾಸಿಯರಂತಿತ್ತು: ಇಲ್ಲಿ ನಿರಂತರ ಸ್ತ್ರೀಯರ, 


10 ಪ್ರವಾದಿ ಇಬ್ರಾಹೀಮ್‌(ಅ) ಜೀವನ ಮತ್ತು ಸಂದೇಶ 


ಬಡವರ, ಬಲಹೀನರ ಶೋಷಣೆಯಾಗುತ್ತಿತ್ತು. ಪ್ರಥಮ ವರ್ಗ ಈ' ಶೋಷಣೆಯ 
ರೂವಾರಿಗಳಾಗಿದ್ದರು. 


ಇಬ್ರಾಹೀಮ್‌ರವರ ಜನನ-ಬಾಲ್ಕ 

ಇಂತಹ ಪ್ರಕ್ಷುಬ್ದ ಪರಿಸ್ಥಿತಿಯಲ್ಲಿ ರಾಜಧಾನಿ 'ಉರ್‌' ನಗರದ ಪ್ರತಿಷ್ಠಿತ 
ಪುರೋಹಿತ ಮನೆತನದ `ಆರುರ್‌'ರವರಿಗೆ ಒಂದು ಗಂಡು ಮಗು ಹುಟ್ಟುತ್ತದೆ. ಅವರೇ 
ಇಬ್ರಾಹೀಮ್‌. ಇವರು ಬಾಲ್ಕದಲ್ಲಿಯೇ ಪ್ರಕೃತಿಯ ಬಗ್ಗೆ, ಸೂರ್ಯ, ಚಂದ್ರ, ನಕ್ಷತ್ರಗಳು 
ಹಾಗೂ ಆಕಾಶ ಭೂಮಿಯ ಬಗ್ಗೆ ಯೋಚಿಸುತ್ತಾ ಇದರಲ್ಲಿ ಅಡಗಿರುವ ನಿಗೂಢ 
ಸತ್ಯವನ್ನು ಅರಸುತ್ತಾರೆ. ಉತ್ತರ ದೊರೆಯದೆ ಹಗಲಿರುಳೂ ಸತ್ಯದ ಹಾದಿಯಲ್ಲಿ 
ಮಗ್ನರಾಗುತ್ತಾರೆ. ಸುತ್ತಲೂ ನೂರಾರು ದೇವರುಗಳ ಆರಾಧನೆ, ಚಂದ್ರ-ಸೂರ್ಯ- 
ನಕ್ಷ ್ಲೈತ್ರಗಳ ಪೂಜೆ...! ಇವರ ಮನಸ್ಸು ಏನನ್ನೋ ಅರಸುತ್ತದೆ. 

ಒಂದು ರಾತ್ರಿ ಅವರು ಆಕಾಶದತ್ತ ನೋಡುತ್ತಾ ಕುಳಿತಿದ್ದಾರೆ. ದೊಡ್ಡ ನಕ್ಟತ್ರ 
ಅವರ ಕಣ್ಣಿಗೆ ಬೀಳುತ್ತದೆ. ಇದನ್ನು ಕ೦ಡು "ಇದು ನನ್ನ ಪ್ರಭು" ಎಂದು 
ಆನಂದಿಸುತ್ತಾರೆ. ನೋಡ ನೋಡುತ್ತಾ ಆ ನಕ್ಷತ್ರವು ಮರೆಯಾಗುತ್ತದೆ. ಇದರಿಂದ 
ಖಿನ್ನರಾದ ಇಬ್ರಾಹೀಮ್‌ರವರು "ಮುಳುಗುವ ವಸ್ತು ಪ್ರಭುವಾಗಲು ಸಾಧ್ಯವಿಲ್ಲ" 
ಎಂದು ಮನೆಗೆ ಹೋಗುತ್ತಾರೆ. ಮಾರನೆಯ. ದಿನ ಪುನಃ ಆಕಾಶ ದರ್ಶನ. ಪೂರ್ಣ 
ಚಂದ್ರನನ್ನು ಕಂಡು "ಇದು ನಕ್ಷತ್ರಕ್ಕಿಂತ ಪ್ರಕಾಶಮಾನವಾಗಿದೆ, ಇದು ನನ್ನ: ಪ್ರಭು" 
ಎಂದು ಆನಂದಿಸುತ್ತಾರೆ. ಆದರೆ ಅದೂ ಸಹ ಸ್ವಲ್ಪ ಹೊತ್ತಿನಲ್ಲಿ ಮರೆಯಾಗುತ್ತದೆ. 
ಆಗ ಅವರು "ಮುಳುಗುವ ಈ ಚಂದ್ರ ನನ್ನ ಪ್ರಭುವಾಗಲಾರದು" ಎಂದು 
ಹೇಳಿಕೊಳ್ಳುತ್ತಾರೆ. ಮಾರನೆಯ ದಿನ ಪ್ರಕಾಶಮಾನವಾದ ಸೂರ್ಯನನ್ನು ನೋಡಿ "ಇದು 
ಎಲ್ಲಕ್ಕಿಂತ ದೊಡ್ಡದಾಗಿದೆ, ಪ್ರಕಾಶಮಾನವಾಗಿದೆ, ಇದುವೇ ನನ್ನ ಪ್ರಭು” ಎಂದು 
ಹೇಳುತ್ತಾರೆ. ಆದರೆ ಅದೂ ಸಹ ಸಾಯಂಕಾಲ ಅಸ್ತಮಿಸುತ್ತದೆ. "ಈ ಅಸ್ತಮಿಸುವ 
ವಸ್ತುಗಳು ಪ್ರಭುವಾಗಲಾರವು" ಎನ್ನುತ್ತಾ ಇವುಗಳನ್ನೆಲ್ಲಾ ಸೃಷ್ಟಿಸಿದ ಏಕೈಕ 
ಸೃಷ್ಟಿಕರ್ತನನ್ನು ಮಾತ್ರ ನಂಬುತ್ತೇನೆ, 

“ನಾನು ಏಕನಿಷ್ಠೆಯಿ೦ದ ನನ್ನ ಮುಖವನ್ನು ಭೂಮಿ-ಆಕಾಶಗಳನ್ನು ಸೃಷ್ಟಿಸಿದವನ 
ಕಡೆಗೆ ತಿರುಗಿಸಿದೆನು. ನಾನು ಎಷ್ಟು ಮಾತ್ರಕ್ಕೂ ಅಲ್ಲಾಹನೊಂದಿಗೆ ಸಹಭಾಗಿಗಳನ್ನಾಗಿ 
ಮಾಡುವವರಲ್ಲಿ ಸೇರಿದವನಲ್ಲ” ॥ (ಪವಿತ್ರ ಕುರ್‌ಆನ್‌, 6:79) 

ಎಂದು ಸೃಷ್ಟಿಯನ್ನು ತೊರೆದು ಸೃಷ್ಟಿಕರ್ತನ ಬಗ್ಗೆ ಚಿ೦ತನೆ ಮಾಡುತ್ತಾರೆ. ಅವರ 
ಮನಸ್ಸು ಏಕೈಕ ಅಲ್ಲಾಹನ ಬಗ್ಗೆ 'ಯೋಚಿಸುತ್ತದೆ. 

ಒಂದು ಕಡೆ ನೂರಾರು ದೇವರುಗಳ ಆರಾಧನೆ, ಅವರಲ್ಲಿ ಅವರ ತಂದೆ ಆರುರ್‌ 
ಮಹಾ ಪುರೋಹಿತರಾಗಿ ಜನಸಾಮಾನ್ಯರಲ್ಲಿ: ಪ್ರತಿಷ್ಠಿತರಾಗಿದ್ದಾರೆ. ಇತ್ತ ಮಗನ 
ವಿಚಾರಧಾರೆಯೇ ಬೇರೆ. ಬೇಸತ್ತ ಮಗ ಇಬ್ರಾಹೀಮ್‌ರವರು ಏಕದೇವನನ್ನು ನಂಬಿದ್ದಾರೆ. 


ಇಬ್ರಾಹೀಮ್‌ರವರ ಜನನ-ಬಾಲ್ಯ 11 


ಮಗನ ನಡವಳಿಕೆ ತಂದೆಗೆ ಹಿಡಿಸುತ್ತಿಲ್ಲ. ತಂದೆಯ ಬಹುದೇವ ವಿಶ್ವಾಸ ಮಗನಿಗೆ 
ಹಿಡಿಸುತ್ತಿಲ್ಲ. ಒ೦ದು ದಿನೆ ಇಬ್ರಾಹೀಮ್‌ರವರು ತಂದೆಯ ಬಳಿ ಬಂದು ಪ್ರೀತಿಯಿಂದ 
"ಪ್ರೀತಿಯ ಅಪ್ಪಾ! ನೋಡಲಾಗದ, ಆಲಿಸಲಾಗದ, ತಮಗೆ ಅಪಾಯ ಒದಗಿದಾಗ 
ಪ್ರತಿರೋಧ ಮಾಡಲಾಗದ ಈ ದೇವರುಗಳನ್ನು ನೀವೇಕೆ ಆರಾಧಿಸುತ್ತೀರಿ? ನೀವೂ 
ನಿಮ್ಮ ಜನಾ೦ಗವೂ ಪಥಬ್ರಷ್ಟತೆಯಲ್ಲಿರುವುದಾಗಿ ಕಾಣುತ್ತದೆ. ಅಪ್ಪಾ! ತಮಗೆ 
ಬಂದಿರದ ಜ್ಞಾನವೊ೦ದು ನನ್ನ ಬಳಿ ಬಂದಿದೆ. ನೀವು ನನ್ನನ್ನು ಅನುಸರಿಸಿರಿ” 
"ಎಂದು ನಮ್ರತೆಯಿಂದ ಹೇಳುತ್ತಾರೆ. ಆಗ ತಂದೆ ಆರುರ್‌ ಕುಪಿತರಾಗಿ 
"ಇಬ್ರಾಹೀಮ್‌! ನೀನು. ನಮ್ಮ ಆರಾಧ್ಯ ದೇವರುಗಳಿಂದ ವಿಮುಖನಾಗಿರುವೆಯಾ? 
ಅವುಗಳನ್ನು ನೀನು ನಿಂದಿಸುವುದೇಕೆ? ಅವುಗಳನ್ನು ನೀನು ನಿರಾಕರಿಸುವೆಯಾ? ಇದರಿಂದ 
ನೀನು ವಿಮುಖನಾಗದಿದ್ದಲ್ಲಿ ನಾನು ನಿನ್ನನ್ನು ಕಲ್ಲೆಸೆದು ಕೊಂದು ಹಾಕುವೆನು. ನಿನ್ನ 
ಮುಖ ತೋರಿಸಬೇಡ ನೀನು ನನ್ನಿಂದ ಶಾಶ್ವತವಾಗಿ ತೊಲಗಿಬಿಡು” ಎಂದು 
ಗದರಿಸುತ್ತಾರೆ. ಈ ಬೆದರಿಕೆಗೆ ಅಂಜದೆ ಇಬ್ರಾಹೀಮ್‌ರವರು, 
"ನನ್ನ ಪ್ರಭು ನನ್ನ ಮೇಲೆ ಅತ್ಯಧಿಕ ಕೃಪೆಯುಳ್ಳವನು. ಆತನೇ ನನ್ನ ರಕ್ಷಕನು. 
ನಾನು ತಮ್ಮನ್ನೂ ತಮ್ಮ ಸ೦ಗಡಿಗರನ್ನೂ ತೊರೆದು ಹೋಗುತ್ತೇನೆ" ಎ೦ದು ನುಡಿಯುತ್ತಾರೆ. 
ಇಬ್ರಾಹೀಮ್‌ರವರ ಜೀವನ ಅತ್ಯ೦ತ ಸ೦ಘರ್ಷಮಯವಾಗಿತ್ತು. ತಂದೆಯ 
ಕಠೋರ ಮನಸ್ಸು, ಜನರ ವಕ್ರಮಾರ್ಗ, ಇವುಗಳ ಮಧ್ಯೆ ಇವರು: ನಂಬಿದ್ದ ಏಕದೇವ 
- ಸಿದ್ಧಾ೦ತ....! ಇದರಿಂದ ಅವರ ಮನಸ್ಸು ಹೊಯ್ದಾಡ ಹತ್ತಿತ್ತು. ತಂದೆ, ತಾಯಿ. 
ತಾಯ್ನಾಡು ಎಲ್ಲವನ್ನೂ ತೊರೆಯುವ ಕಾಲ ಸನ್ನಿಹಿತವಾದಂತೆ ತೋರುತ್ತದೆ. ಅತ್ತ ಜನರು 
ಇಬ್ರಾಹೀಮ್‌ರವರನ್ನು ಶಿಕ್ಷೆಗೆ ಗುರಿಪಡಿಸಬೇಕೆ೦ಬ ಹುನ್ನಾರದಲ್ಲಿದ್ದಾರೆ. ಅದಕ್ಕೆ ತಂದೆಯ 
ಕುಮ್ಮಕ್ಕೂ ಇದೆ. ದಿನೇದಿನೇ ಇವರ ವಿಚಾರಧಾರೆ ಇಡೀ ರಾಜ್ಯದಲ್ಲಿ ಹರಡುತ್ತದೆ. 
ಕೊನೆಗೆ ರಾಜನಿಗೂ ಮುಟ್ಟುತ್ತದೆ. 


ನಮ್ರೂದನ ದರಬಾರಿನಲ್ಲಿ 

ಅದೊಂದು ದಿನ ರಾಜನ ದರಬಾರಿನಲ್ಲಿ ಪುರೋಹಿತರು, ಅಧಿಕಾರಿಗಳು, ಮಂತ್ರಿಗಳು 
ಹಾಗೂ ಪ್ರಮುಖ ಪ್ರಜೆಗಳು ನೆರೆದಿದ್ದಾರೆ. ಗಂಭೀರ ಚರ್ಚೆ ನಡೆಯುತ್ತಿದೆ. 
ಇಬ್ರಾಹೀಮ್‌ರವರ ಏಕದೇವ ಸಿದ್ದಾಂತದ ಬಗ್ಗೆ ಚರ್ಚೆ....! ಇದನ್ನು ಯಾರೂ 
ಒಪ್ಪುತ್ತಿಲ್ಲ. ಇದು ಅವರೆಲ್ಲರಿಗೂ ಸವಾಲಾಗಿ ಪರಿಣಮಿಸಿತ್ತು. ಹೇಗಾದರೂ ಮಾಡಿ 
ಇದನ್ನು ಇತೃರ್ಥಗೊಳಿಸಬೇಕೆಂದು ಅವರೆಲ್ಲಾ ನೆರೆದಿದ್ದರು. ಸರ್ವಾಧಿಕಾರಿ ರಾಜನ 
ದರ್ಬಾರು....! ತುಟಿ ಪಿಟಕ್ಕೆನ್ನದೆ ಜನರು ಕುಳಿತಿದ್ದಾರೆ...! ಎತ್ತರವಾದ ಸಿಂಹಾಸನ. 
ತುಂಬಿದ ಸಭೆ. ಏಕದೇವ ಸಿದ್ದಾಂತದ ರೂವಾರಿ ಇಬ್ರಾಹೀಮ್‌ರನ್ನು ಕರೆ ` ತಂದಿದ್ದಾರೆ. 
ರಾಜನು ಧರ್ಪದಿ೦ದ ಇಬ್ರಾಹೀಮರನ್ನುದ್ದೇಶಿಸಿ, 

"ನೀವು ನಮ್ಮ ದೇವರುಗಳಲ್ಲಿ . ನಂಬಿಕೆ ಇಡುತ್ತಿಲ್ಲ ಹಾಗೂ ಅವುಗಳನ್ನು 


ದ್ವೇಷಿಸುವುದೇಕೆ?” ಎಂದಾಗ ಇಬ್ರಾಹೀಮ್‌ರವರು, 


12 ಪ್ರವಾದಿ ಇಬ್ರಾಹೀಮ್‌(ಅ) ಜೀವನ ಮತ್ತು ಸಂದೇಶ 


"ಯಾರ ಕೈಯಲ್ಲಿ ಜೀವನ ಮತ್ತು ಮರಣ ಇದೆಯೋ ಯಾರು ಏಕೈಕನೋ ಆತನನ್ನೇ 
ನಾನು ಆರಾಧಿಸುತ್ತೇನೆ" ಎಂದುತ್ತರಿಸುತ್ತಾರೆ. ಆಗ ನಮ್ರೂದನು, . ' . 

"ನಾನೂ ಸಹ ರಕ್ಷಕ ಹಾಗೂ ಪರಿಪಾಲಕನಾಗಿರುವೆನು. ನನ್ನ ಹೊರತು ಬೇರೆ 
ಯಾರೂ ರಕ್ಷಕರಿಲ್ಲ ನಾನೇ ಸರ್ವಾಧಿಕಾರಿ” ಎಂದು ಹೇಳಿ ಇಬ್ಬರು ಕೈದಿಗಳನ್ನು ಕರೆತರಿಸಿ 
ಅವರಲ್ಲಿ ಒಬ್ಬ ನಿರಪರಾಧಿಯನ್ನು ವಧಿಸಿ ಅಪರಾಧಿಯನ್ನು ರಕ್ಷಿಸಿಬಿಡುತ್ತಾನೆ. ಈ ರೀತಿ 
ತಾನೂ ಸಹ ಪಾಲಕ. ಪ್ರಭು ಎ೦ಬ ಟೊಳ್ಳು ಅಹ೦ಭಾವವನ್ನು ಪ್ರದರ್ಶಿಸುತ್ತಾನೆ. ಆಗ 
ಇಬ್ರಾಹೀಮ್‌ರವರು ಎದೆಗುಂದದೆ, ೫ 

"ಹಾಗಾದರೆ ನನ್ನ ಪ್ರಭು ದಿನನಿತ್ಯ ಸೂರ್ಯನನ್ನು ಪೂರ್ವದಲ್ಲಿ ಉದಯಿಸಿ 
ಪಶ್ಚಿಮದಲ್ಲಿ ಮುಳುಗಿಸುತ್ತಾನೆ. ನಿನ್ನಲ್ಲಿ ಶಕ್ತಿ ಇದ್ದರೆ ನೀನು ಸೂರ್ಯನನ್ನು ಪಶ್ಚಿಮದಿಂದ 
ಉದಯಿಸಿ ಪೂರ್ವದಲ್ಲಿ ಮುಳುಗಿಸು" 

ಎಂದು ಮರು ಸವಾಲು ಹಾಕುತ್ತಾರೆ. ಆಗ ನಮ್ರೂದನ ಅಹಂಕಾರ ಇಳಿದು 
ಉತ್ತರವಿಲ್ಲದೆ ಚಡಪಡಿಸುತ್ತಾನೆ. ನೆರೆದಿದ್ದ ಸಭಿಕರಲ್ಲಿ ಕೋಲಾಹಲ ಉಂಟಾಗುತ್ತದೆ. 
ನಮ್ರೂದನ ಅಹಂಕಾರಕ್ಕೆ ಧಕ್ಕೆಯಾಗುತ್ತದೆ. ಸಭಿಕರಲ್ಲಿ ಕೆಲವರು "ಇವನನ್ನು ವಧಿಸಬೇಕು" 
ಎಂದು ಬೊಬ್ಬಿರಿಯುತ್ತಾರೆ. ಇನ್ನು ಕೆಲವರು "ಜೀವಂತ ಸುಡಬೇಕು” ಎಂದು ಒಕ್ಕೊರಲಿನಿಂದ 
ಘೋಷಿಸುತ್ತಾರೆ. ಮುಂದೆ ಯಾರೂ ಇಂತಹ ಕೃತ್ಯಕ್ಕೆ ಕೈ ಹಾಕಬಾರದೆಂದು ಅವರನ್ನು 
ಕೆಲವು ಕಾಲ ಕಾರಾಗೃಹದಲ್ಲಿ ಬಂದಿಯಾಗಿಡುತ್ತಾರೆ. 


ಅಗ್ನಿಕುಂಡದ ತಯಾರಿ 

ಉರ್‌ ನಗರದಲ್ಲಿ ಇಬ್ರಾಹೀಮ್‌ರವರನ್ನು(ಅ) ಜೀವ೦ತ ಸುಡುವ ಸಮಾಚಾರ 
ಮನೆ ಮಾತಾಗಿದೆ. ಒಬ್ಬ ದೇವನನ್ನು ' ಆರಾಧಿಸಬೇಕೆಂದು ಹೇಳಿರುವುದೇ ಅವರ 
ಅಪರಾಧ...! ಟನ್‌ಗಟ್ಟಲೆ ಕಟ್ಟಿಗೆ ರಾಶಿ....! ಒಬ್ಬ ವ್ಯಕ್ತಿಯನ್ನು ಸುಡಲು ಅಷ್ಟೊಂದು 
ಕಟ್ಟಿಗೆ ರಾಶಿ ಬೇಕಾಗಿತ್ತೆ? ಜನರು ಹಿಂದೆಂದೂ ಕಂಡರಿಯದ ಭಯಂಕರ ಅಗ್ಲಿಕು೦ಡ...! 
ಅಷ್ಟೊಂದು ಭಯಾನಕ ಭೀಭತ್ಸ ಅಗ್ನಿಜ್ವಾಲೆ....! ಬೆಂಕಿಯ ಕೆನ್ನಾಲಿಗೆ ಆಕಾಶಕ್ಕೆ 
ಮುಟ್ಟುತ್ತಿರುವಂತೆ ಕಾಣುತ್ತಿದೆ. ಒಬ್ಬ ಏಕದೇವ ವಿಶ್ವಾಸಿಯನ್ನು ಸುಡುವ ದೃಶ್ಯ 
ನೋಡಲು ದೇಶದ ನಾನಾ ಮೂಲೆಗಳಿಂದ ಜನರು ಬರುತ್ತಿದ್ದಾರೆ... ಎತ್ತರವಾದ 
ಸಿ೦ಹಾಸನದಲ್ಲಿ ರಾಜನು ಕುಳಿತಿದ್ದಾನೆ. ಮಂತ್ರಿಗಳು, ಪುರೋಹಿತರು, ಪ್ರಜೆಗಳು 
ಆಸೀನರಾಗಿದ್ದಾರೆ. ತಂದೆ ಆರುರ್‌ ಸಹ ತನ್ನ ಮಗನನ್ನು ಸುಡುವ ದೃಶ್ಯ ನೋಡಲು 
ಕುಳಿತಿದ್ದಾನೆ. ಮಗನು ಬೆಂಕಿಯಲ್ಲಿ ದಹಿಸುವುದನ್ನು ಕಣ್ಣಾರೆ ನೋಡುವ ಆಸೆಯಿಂದ 
ಸುಖ ಭೋಗಗಳ' ದಾಸನಾಗಿ, ದೌರ್ಜನ್ಯ, ಅವಿವೇಕದಲ್ಲಿ ಮುಳುಗಿರುವ ತಂದೆ 
ಕುಳಿತಿರುವ ದೃಶ್ಶ ಅದೆಷ್ಟು ಹೀನವಾಗಿತ್ತು....! ಅವರೆಲ್ಲರ ಎದುರು ಏಕದೇವ ಸಿದ್ದಾಂತದ 
ಹರಿಕಾರ ಅಂಜದೆ ಅಳುಕದೆ -ಎದೆಸೆಟೆದು ನಿಂತಿರುವುದನ್ನು ನೋಡಿದರೆ ಅವರಲ್ಲಿದ್ದ 
ಅಪಾರ ನಂಬಿಕೆಯ ಅರಿವಾಗುತ್ತಿತ್ತು. ಅವರ ಧೈರ್ಯ, ಮನೋಬಲ ಅಲ್ಲಾಹನಲ್ಲಿ 


ಆಗ್ನಿಕುಂಡದ ತಯಾರಿ 13 


ಅಪಾರ ನಂಬಿಕೆಯನ್ನು ಅದೆಷ್ಟು ಕೊ೦ಡಾಡಿದರೂ ಸಾಲದು. ಧೆಗಧಗಿಸುತ್ತಿರುವ ಲಗ್ನಿಜ್ಜಾಲೆ 
ಗಳೆದುರು ಅಲ್ಲಾಹನನ್ನೇ ನಂಬಿ ಆತನನ್ನೇ ಸ್ತುತಿಸುತ್ತಿರುವ ಏಕೈಕ ವ್ಯಕ್ತಿ ಇಬ್ರಾಹೀಮ್‌...! 
ಇವರನ್ನು ಬೆಂಕಿಯಲ್ಲಿ ಎಸೆಯಲು ಒ೦ದು ದೊಡ್ಡ ಕವಣೆಯನ್ನು ಸಿದ್ಧಗೊಳಿಸಿ ಅದರಲ್ಲಿ 
ಕೂರಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಗ್ನಿಗಾಹುತಿ ಮಾಡುವವರಿದ್ದಾರೆ. ಅಷ್ಟರಲ್ಲಿ 
ಒಬ್ಬ ದೇವಚರರು ಬ೦ದು, 

"ಇಬ್ರಾಹೀಮ್‌....! ನೀವು ಇಚ್ಛಿಸಿದರೆ ನಾನು ನಿಮ್ಮನ್ನು ಬೆಂಕಿಯಿಂದ ಪಾರು 
ಮಾಡುತ್ತೇನೆ" ಎಂದಾಗ ಇಬ್ರಾಹೀಮ್‌ರವರು, 

"ನಿಮ್ಮ ಸಹಾಯ ಯಾಚಿಸುವುದಾದರೆ ಏಕೈಕ ಅಲ್ಲಾಹನನ್ನು ನಾನೇಕೆ ಪ್ರಾರ್ಥಿಸಬೇಕು? 
ನನಗೆ ಅಲ್ಲಾಹ್‌ ಸಾಕು. ನನಗೆ ಆತನ ಹೊರತು ಬೇರೆ ಯಾರ ಆಸರೆಯೂ ಬೇಕಿಲ್ಲ. 
ಆತನ ಇಷ್ಟದಂತೆ ಆಗುತ್ತದೆ. ನನಗೆ ಯಾವುದರ ಭಯವೂ ಇಲ್ಲ ಎಂದುತ್ತರಿಸುತ್ತಾರೆ. 
(ಕುರ್‌ಆನ್‌) ಈ ಅದ್ಭುತ, ಅಚಲ ದೇವವಿಶ್ವಾಸದ ಮುಂದೆ ಜಗತ್ತಿನ ಜನರ 
ಪ್ರಯತ್ನಗಳೆಲ್ಲಾ ನುಚ್ಚು ನೂರಾದವು.... ` 

ಜನಸಾಗರ ಎವೆಯಿಕ್ಕದೆ ನೋಡುತ್ತಿದ್ದಾರೆ. ಎತ್ತರವಾದ ಕವಣೆಯಲ್ಲಿ ಸೂತಿದ್ದ 
ಇಬ್ರಾಹೀಮ್‌ರವರನ್ನು ಬಲವಾಗಿ ತೂಗಿ ಬೆ೦ಕಿಯ ಕು೦ಡದಲ್ಲಿ ಎಸೆಯುತ್ತಾರೆ. ಜನರ . 
ಕೇಕೆ ಹಾಹಾಕಾರ ಮುಗಿಲು ಮುಟ್ಟುತ್ತಿದೆ. ಎಲ್ಲರೂ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಎಲ್ಲರ 
ಮುಖದಲ್ಲೂ ಹರ್ಷದ ಹೊನಲು, ಬೆಂಕಿಯಲ್ಲಿ ಬೆ೦ದು ಭಸ್ಮವಾದರೆಂದು ಜನರು 
ಸಂತೋಷಷಪಡುತ್ತಿದ್ದಾರೆ. ಆದರೆ `ಅಲ್ಲಾಹನ ಆಜ್ಞೆ 

“ಓ ಅಗ್ನಿಯೇ! ನನ್ನ ಇಬ್ರಾಹೀಮ್‌ರವರನ್ನು(ಅ) ಸುಡಬೇಡ! ನೀನು ತಣ್ಣಗಾಗು! 
ಆತನನ್ನು ಸುರಕ್ಷಿತವಾಗಿಡು!” (ಕುರ್‌ಆನ್‌) ನೋಡ ನೋಡುತ್ತ ಇಬ್ರಾಹೀಮ್‌ರವರು(ಅ) 
ಬಿದ್ದ ಜಾಗದಲ್ಲಿ ಒಂದು ಸಣ್ಣ ಹೂದೋಟವಾಗುತ್ತದೆ. ಅವರ ಒಂದು ಕೂದಲೂ ಸಹ 
ಸುಟ್ಟಿರುವುದಿಲ್ಲ. ಈ ಕವಿವಾಣಿ ಅದೆಷ್ಟು ಸಮ೦ಜಸ...! ಕ 

“ಆಜ್‌ ಭಿಹೋ ಜೋ ಇಬ್ರಾಹೀಮ್‌ ಸಾ ಈಮಾನ್‌ ಪೈದಾ 

ಆಗ್‌ ಕರ್‌ಸಕ್ತಿ ಹೈ ಅಂಜಾರು ಗುಲಿಸ್ತಾನ್‌ ಹೈದಾ'' 

ಏಕದೇವ ವಿಶ್ವಾಸದಲ್ಲಿ ಮುಳುಗಿದ್ದ ಇಬ್ರಾಹೀಮ್‌ರವರು ಅಗ್ನಿಕುಂಡದಿಂದ ಎದ್ದು 

ಬರುವ ದೃಶ್ಶ ಅಲ್ಲಿ ನೆರೆದಿದ್ದ ವರೆಲ್ಲರ ಮನೋಬಲವನ್ನು ಕುಗ್ಗಿಸಿತ್ತು. ಈ ಅಸದೃಶ್ಯ 
ಪವಾಡವನ್ನು ನೋಡಿಯೂ ಸಹ ಜನರಲ್ಲಿ ನೈಜ ಜ್ಞಾನ ಮೂಡಲಿಲ್ಲ ಹಾಗೂ ಅವರ 
ಆದರ್ಶ ಗುಣಗಳ ಬಗ್ಗೆ ಯೋಚಿಸಲಿಲ್ಲ. ಬೇಸತ್ತ ಪ್ರವಾದಿ ಇಬ್ರಾಹೀಮ್‌ರವರು(ಅ) 
ಅಲ್ಲಿಂದ ಅವರೆಲ್ಲರನ್ನೂ ತೊರೆದು ವಿದಾಯ ಹೇಳುತ್ತಾರೆ. 

"ಒ ಅಲ್ಲಾಹ್‌! ನಾನು ನಿನ್ನ ಮಾರ್ಗದಲ್ಲಿ, ಹೊರಡುತ್ತೇನೆ" ಎಂದು ಅವರು 
ಇರಾಕಿನಿ೦ದ ಹೊರಡುತ್ತಾರೆ. (ಕುರ್‌ಆನ್‌) 


14 ಪ್ರವಾದಿ ಇಬ್ರಾಹೀಮ್‌(ಆ) ಜೀವನ ಮತ್ತು ಸಂದೇಶ 
ಸೇ, 


ಅವರು ಮನಸ್ಸು ಮಾಡಿದ್ದರೆ ಅವರ ತಂದೆಯಂತೆ ದೊಡ್ಡ ಪುರೋಹಿತರಾಗಿ ರಾಜನ: 
ಆಸ್ಥಾನದಲ್ಲಿ ಆಡಂಬರದ ಜೀವನ ಸಾಗಿಸಬಹುದಿತ್ತು. ಸುಖಭೋಗಗಳಲ್ಲಿ ಮೈಮರೆತು 
ಇಹಜೀವನವನ್ನು ಸಾಗಿಸಬಹುದಿತ್ತು. ಆದರೆ. ಅವರಿಗೆ ಅದಾವುದೂ ಬೇಕಿರಲಿಲ್ಲ. ಏಕದೇವ 
ವಿಶ್ವಾಸ ಅವರ ಉಸಿರಾಗಿತ್ತು. ಅದನ್ನು ಅವರು ಚಾಚೂ ತಪ್ಪದೆ ನೆರವೇರಿಸುತ್ತಾ 
ಬಂದಿದ್ದರು. ಅವರು ಅವೆಲ್ಲವನ್ನೂ ತ್ಯಾಗ ಮಾಡಿ ಅಲ್ಲಾಹನ ಮಾರ್ಗದಲ್ಲಿ ಹೊರಡುತ್ತಾರೆ. 
ಇದು ಅವರ ಮೊದಲನೆಯ ಬಲಿದಾನ...! ಇಲ್ಲಿಂದ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ. 


ದೇವ ಮಾರ್ಗದಲ್ಲಿ ಪ್ರಯಾಣ 

ಈ ಪ್ರವಾದಿ ಅಲ್ಲಾಹನ ಮಾರ್ಗದಲ್ಲಿ ತನ್ನ ಸರ್ವಸ್ವವನ್ನೂ ತೊರೆದು ಏಕ್ಕಿಕನಾದ 
ಅಲ್ಲಾಹನನ್ನು ಸ್ಮರಿಸುತ್ತಾ ತನ್ನ ತಾಯ್ನಾಡನ್ನು ಬಿಟ್ಟು ಭಾರವಾದ ಹೆಜ್ಜೆಗಳನ್ನಿಡುತ್ತಾ" 
' ಮುಂದೆ ನಡೆಯುತ್ತಿದ್ದಾರೆ. ಉರ್‌ ಪಟ್ಟಣ... ತಾನು ಬೆಳೆದ ಆಟವಾಡಿದ, ಸಕಲ 


ಮನಕರಗುವಂತಿತ್ತು. ಸುತ್ತಲೂ ಮರಳುಗಾಡು. ಈ ಅಲ್ಲಾಹನ ಅತಿಥಿ ಆತನ ಸ್ತುತಿಯಲ್ಲಿ 
ಮುಂದುವರೆಯುತ್ತಾ ಸಿರಿಯಾ, ಅಬಿಸೀನಿಯಾ, ಜೋರ್ಡಾನ್‌, ಈಜಿಪ್ಟ್‌ ಮಾರ್ಗವಾಗಿ 
ಅರೇಬಿಯಾಕ್ಕೆ ಬರುತ್ತಾರೆ. ತಮ್ಮ ಜೀವನದ ಬಹುಭಾಗವನ್ನು ತಾವು ನಂಬಿದ್ದ ಏಕದೇವ 
ಸಿದ್ಧಾ೦ತವನ್ನು ಜನರಲ್ಲಿ ಪ್ರಚಾರ ಮಾಡುತ್ತಾರೆ. ಹಗಲೂ, ರಾತ್ರಿ ಬಿಡುವಿಲ್ಲದೆ ಜನರನ್ನು 
ಕಂಡಕಂಡಲ್ಲಿ ಎಚ್ಚರಿಸುತ್ತಾರೆ. ಮೂಢನಂಬಿಕೆ, ಬಹುದೇವಾರಾಧನೆ, ಕಳ್ಳತನ, ಸುಳ್ಳು 
ಹೇಳುವುದು ಇವುಗಳನ್ನು ಖಂಡಿಸಿ ಏಕದೇವನ ದಾಸರಾಗಬೇಕೆ೦ದು ಎಚ್ಚರಿಸುತ್ತಾ ರೆ. ಇಡೀ 
ಜೀವನವನ್ನು- ಇದಕ್ಕಾಗಿ ಮುಡುಪಾಗಿಡುತ್ತಾರೆ. ಆದಿಮಾನವ ಹಾಗೂ ಪ್ರಥಮ 
ಪ್ರವಾದಿಯಾಗಿದ್ದ ಆದಮ್‌ರವರಿ೦ದ(ಅ) ಹಿಡಿದು ಒ೦ದು ಲಕ್ಷ 25 ಸಾವಿರ ಪ್ರವಾದಿಗಳು 
ಬಂದಿದ್ದು, `ಎಲ್ಲರ. ಮೂಲ ಉಪದೇಶ ಒಂದೇ ಆಗಿತ್ತು. "ಕೂಲೂ ಲಾ ಇಲಾಹ 
ಇಲ್ಲಲ್ಲಾಹ್‌ ತುಪ್ಲಿಹೂ” (ಹೇಳಿರಿ, ಅಲ್ಲಾಹನಲ್ಲದೆ ಅನ್ಕ ಆರಾಧ್ಯನಿಲ್ಲ. ನೀವು ಸಫಲ 
ರಾಗುವಿರಿ) ಎ೦ದು ಸಾರಿದ್ದರು. ಎಲ್ಲರೂ ` ಇಸ್ಲಾಮಿನ ಬಗ್ಗೆ ಹೇಳುತ್ತಿದ್ದರು. 
ಇಬ್‌ರಾಹೀಮರ ಸಂಪ್ರದಾಯವನ್ನು ತಿರಸ್ಕರಿಸುವವನಾರು? ತನ್ನನ್ನು ತಾನೇ 
ಮೂರ್ಪತನದಲ್ಲಿ ಸಿಲುಕಿಸಿಕೊ೦ಡಾತನ ಹೊರತು ಬೇರಾರು ಹೀಗೆ ಮಾಡಬಲ್ಲರು? 
ಇಬ್‌ರಾಹೀಮರನ್ನು ಇಹಲೋಕದಲ್ಲಿ ನಮ್ಮ ಕಾರ್ಯಕ್ಕಾಗಿ ನಾವು ಆಯ್ಕೆ 
ಮಾಡಿಕೊಂಡಿದ್ದೆವು. ಪರದಲ್ಲಿ ಅವರು ಸಜ್ಜನರೊಂದಿಗೆ ಇರುವರು. ಅವರ : ಪ್ರಭು 
ಅವರೊಡನೆ,' 'ಮುಸ್ಲಿಮನಾಗು' . ಎ೦ದಾಗ ಅವರು ತಕ್ಷಣ, ನಾನು ವಿಶ್ವದೊಡೆಯನ 
ಮುಸ್ಲಿಮನಾದೆನು. ಎಂದರು. . (ಕುರ್‌ಆನ್‌, 2:130,131) 
“ಇಸ್ಲಾಮ್‌” ಇದು ಅರಬಿ ಪದ. ಇದರ ಅರ್ಥ ಬೇಷರತ್ತಾಗಿ ಅಲ್ಲಾಹನಲ್ಲಿ ತನ್ನ _ 
ಸರ್ವಸ್ವವನ್ನೂ ಅರ್ಪಿಸುವುದಾಗಿದೆ. ಸಮರ್ಪಣ ಮನೋಭಾವವೇ ಇಸ್ಲಾಮ್‌ 


ದೇವ ಮಾರ್ಗದಲ್ಲಿ ಪ್ರಯಾಣ 15 
ಬೋಧಿಸುವುದು. ಇದು “ಶರಣು” ಎ೦ಬ ಅರ್ಥದಂತಿದೆ. ಇಬ್ರಾಹೀಮರು ತಮ್ಮ 
ಆಯಷ್ಕವನ್ನೆಲ್ಲ ಈ ಕಾರ್ಯದಲ್ಲಿ ಸವೆಸಿದರು. 


ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥನೆ 

ಈ ಪ್ರವಾದಿ ತನ್ನ ಇಡೀ ಜೀವನವನ್ನು ಅಲ್ಲಾಹನ ದಾಸ್ಕಾರಾಧನೆ, ಆತನ 
ತತ್ವಗಳನ್ನು ಇತರರಿಗೆ ತಿಳಿಸುವುದರಲ್ಲಿ ತೊಡಗುತ್ತಾರೆ. ಮುಪ್ಪ ಆವರಿಸುತ್ತದೆ. ಮಕ್ಕಳಿಲ್ಲ...! 
ನೊಂದ ಹೃದಯದಿಂದ ಒಂದು ದಿನ ದಯಾಮಯನಾದ ಅಲ್ಲಾಹನಲ್ಲಿ ಮೊರೆಯಿಡುತ್ತಾರೆ. 
ತಮ್ಮ ದುಃಖದ ಅಳಲನ್ನು ತೋಡಿಕೊಳ್ಳುತ್ತಾರೆ. "ಓ ಪ್ರಭು! ದಯಾಮಯ! ನನ್ನ 
ಆಯಸ್ಸು ಮುಗಿಯುತ್ತಾ ಇದೆ. ನನ್ನ ಈ ಕಾರ್ಯವನ್ನು ಮುಂದುವರಿಸಲು ನನಗೆ ಒಬ್ಬ 
ಸುಪುತ್ರನನ್ನು ದಯಪಾಲಿಸು. ನೀನು ಸರ್ವಶಕ್ತನು. ನನ್ನ ಈ ಪ್ರಾರ್ಥನೆಯನ್ನು ಸ್ವೀಕರಿಸು" 
ಎಂದು ಭಕ್ತಿಯಿಂದ ಬೇಡುತ್ತಾರೆ. ಈ ಪ್ರಾರ್ಥನೆಗೆ ಉತ್ತರವಾಗಿ ಅವರಿಗೆ ಒಬ್ಬ 
ಸಹನಶೀಲ ಪುತ್ರನ ಸುವಾರ್ತೆ ನೀಡಲಾಯಿತು. ಅಲ್ಲಾಹನ ಆಜ್ಞೆಯ ಪ್ರಕಾರ ಪ್ರವಾದಿಯವರ 
90ನೇ ವಯಸ್ಸಿನಲ್ಲಿ ಒಂದು ಮಗುವಿನ ಜನನವಾಗುತ್ತದೆ. ಅವರೇ 'ಇಸ್ಮಾಈಲ್‌.' ತಂದೆ 
ತಾಯಿಯವರ ಆಶ್ರಯದಲ್ಲಿ ಆ ಮಗು ಬೆಳೆದು ದೊಡ್ಡದಾಗುತ್ತದೆ. 


ಅಲ್ಲಾಹನ ಆಜ್ಞೆಯ ಪಾಲನೆ 

ಇಬ್ರಾಹೀಮ್‌ರವರಿಗೆ(ಅ) ಇಬ್ಬರು ಹೆಂಡಿರು. ಮೊದಲನೆಯವರು ಸಾರಾ(ಲ). 
ಅವರಿಗೆ ಮಕ್ಕಳಿಲ್ಲ. ಎರಡನೆಯ ಹೆಂಡತಿಯೇ ಹಾಜರ(ಅ). ಅವರಿಗೆ ಈಗ ಒಂದು 
ಗ೦ಡು ಮಗು ಆಗಿದೆ. ಪರೀಕ್ಷೆ ಮುಂದುವರಿಯುತ್ತದೆ. ಏಕೈಕ ಮಗನಾದ ಇಸ್ಮಾಈಲ್‌ 
ತಂದೆ ತಾಯಿಯವರ ಕಣ್ಮಣಿ. ಮಗುವಿನ ಮೇಲೆ ಅಗಾಧ ಪ್ರೇಮ. ಮುಪ್ಪಿನ 
ಊರುಗೋಲಾಗಿ ಮಗು ಬೆಳೆಯುತ್ತದೆ. ನಿರ್ಜನ ಪ್ರದೇಶದಲ್ಲಿ ತಾಯಿ-ಮಗನನ್ನು ಬಿಟ್ಟು 
ಬರಬೇಕೆಂಬ ಅಲ್ಲಾಹನ ಆಜ್ಜೆ...! ಪ್ರವಾದಿಯವರ ಹೃದಯ ಮರುಗುತ್ತದೆ. ತನ್ನ 
ಬಾಳಿನಲ್ಲಿ ಗತಿಸಿದ ತ್ಕಾಗ ಬಲಿದಾನದ ಅವ್ಕಕ್ತ ಭಾವನೆಯತ್ತ ದೃಷ್ಟಿ ಹಾಯಿಸುತ್ತಾರೆ. 
ತಂದೆ-ತಾಯಿ, ಬ೦ಧು-ಬಳಗ ಹಾಗೂ ತಾಯ್ನಾಡನ್ನು ತೊರೆದು ಒಬ್ಬ೦ಟಿಗರಾಗಿ ಊರೂರು 
ಅಲೆದು ತನ್ನ ಜೀವಿತದ ಕೊನೆಯ ಗಳಿಗೆಯಲ್ಲಿ ನಿಂತಿರುವ ಈ ಕರ್ಮಯೋಗಿ ತನ್ನ 
ಜೀವನದುದ್ದಕ್ಕೂ ತ್ಕಾಗಿಯಾಗಿಯೇ ಮುಂದುವರಿದಿದ್ದಾರೆ. ಅಲ್ಲಾಹನ ಆಜ್ಞೆಯನ್ನು 
ಶಿರಸಾವಹಿಸಿ ಪಾಲಿಸುತ್ತಿದ್ದಾರೆ. ಈ ಧೀಮಂತ ವ್ಯಕ್ತಿಯ ಅಚಲ ವಿಶ್ವಾಸದ ಮುಂದೆ 
ಈಗ ಬಂದಿರುವ ಕಠಿಣ ಸಮಸ್ಯೆ....! ತಾಯಿ-ಮಗುವನ್ನು ನಿರ್ಜನ ಪ್ರದೇಶದಲ್ಲಿ ಬಿಟ್ಟು 
ಬರಬೇಕು. ಅವರ ಮೃದು ಹೃದಯ ಅದೆಷ್ಟು ಕಂಪಿಸಿರಬಹುದು...! ಈ ಕಾರ್ಯಕ್ಕೆ ಅವರು 
ಅದೆಷ್ಟು ಸಿದ್ಧರಾಗಬೇಕು...! ಧೃತಿಗಡೆದ ಈ ಮಹಾಚೇತನ! ಈ ಕಾರ್ಯಕ್ಕೂ ಸಿದ್ಧರಾಗುತ್ತಾರೆ. 

ಇತಿಹಾಸ ಎಚ್ಚೆತ್ತು ಪರಿಸ್ಥಿತಿಯನ್ನು ಕೇಳುತ್ತದೆ...! "ಏನಾಯಿತು..." "ನೀನು 
ನೋಡುತ್ತಿಲ್ಲವೇ? ಅದೋ ನೋಡು ಪ್ರವಾದಿ ಇಬ್ರಾಹೀಮ್‌ರವರು ಒಂಟೆಯ ಮೇಲೆ 
ಹೋಗುತ್ತಿದ್ದಾರೆ. ಅವರ ಹಿ೦ದೆ ಅವರ ಮಡದಿ-ಮಗು ಇದ್ದಾರೆ. ಜೊತೆಗೆ ಒಂದು 


16 ಕ ಪ್ರವಾದಿ ಇಬ್ರಾಹೀಮ್‌(ಅ) ಜೀವನ ಮತ್ತು ಸಂದೇಶ / 


ಚರ್ಮದ ಚೀಲದಲ್ಲಿ ಸ್ವಲ್ಪ ಖರ್ಜೂರ. ಇನ್ನೊಂದು ಚೀಲದಲ್ಲಿ ಸ್ವಲ್ಪ ನೀರು. ಹೋಗುವ' 
ದೃಶ್ಯ...! ಸುತ್ತಲೂ ಮೌನ! ಮಡದಿಗೆ ಗೊತ್ತಿಲ್ಲ ಎಲ್ಲಿಗೆ ಹೋಗುವುದು. ಪತಿಯನ್ನು 
ಹಿಂಬಾಲಿಸುತ್ತಿರುವ ಆ ಮಹಾ ಸಾದ್ರಿಮಣಿ..... ಮೌನವಾಗಿದ್ದಾರೆ....! ಪ್ರವಾದಿಯವರಿಗೆ 
` ಮೈಮನದಲ್ಲಿ ತುಂಬಿರುವ ದುಃಖ, "ಯಾರ ಮುಂದೆಯೂ ಹೇಳುವಂತಿಲ್ಲ. ಹಾಜರಾರವರು 
ಆದರ್ಶ ಪತ್ನಿಯಾಗಿ ಮಮತೆಯ ತಾಯಿಯಾಗಿ, ಕರ್ಮಯೋಗಿಯ ಬಾಳ ಸಂಗಾತಿಯಾಗಿ 
ಜಗತ್ತಿನ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಬರೆಯಲು ಹೊರಟಿದ್ದಾರೆ. ಜಗತ್ತಿನ ಚರಾಚರ 
ವಸ್ತುಗಳು ವಿಸ್ಮಯದಿಂದ ಈ ದೃಶ್ಯ ನೋಡುತ್ತಿವೆ. ಹಿಂದೆಂದೂ ಇಂತಹ ದೃಶ್ಯ 
ಕಂಡಿಲ್ಲ.. 

ಅದೋ ಎತ್ತರದ ದಿಣ್ಣೆ....! ಮಕ್ಕಾದ ಕಣಿವೆಯಲ್ಲಿ....! ಕಲ್ಲು ಬಂಡೆಗಳ 
ಬಂಜರು ನೆಲ...! ಗಿಡಗಳಾಗಲಿ, ಹುಲ್ಲಾಗಲಿ ಬೆಳೆಯದೆ ಇರುವ ಮರಳುಗಾಡು.... 
ಇದೇ ಪ್ರದೇಶದಲ್ಲಿ ಪರೀಕ್ಷೆ ನಡೆಯಲಿದೆ! ಪ್ರವಾದಿಯವರಿಗೆ ದುಃಖ 
ಉಮ್ಮಳಿಸುತ್ತಿದೆ. ಆದರೆ ಗೋಚರಿಸುತ್ತಿಲ್ಲ. ಮಮತೆಯ ಮಡದಿ ಹಾಗೂ ಎಳೆಯ 
ಮಗುವನ್ನು ಅಲ್ಲಿ ಇಳಿಸುತ್ತಾರೆ. ಕೇವಲ ಸ್ವಲ್ಪ .ಖರ್ಜೂರ ಹಾಗೂ ನೀರು 
ಜೀವನಾಧಾರ...! ಅಲ್ಲಿ ನಿಲ್ಲದೆ ಇಬ್ರಾಹೀಮ್‌ರವರು ಪುನಃ ಒ೦ಟೆಯನ್ನೇರಿ ತಿರುಗಿ 
ನೋಡದೆ. ಪ್ರಯಾಣಿಸುತ್ತಾರೆ. ಇದೆಂತಹ ವಿಚಿತ್ರ ವರ್ತನೆ! ಹಾಜರಾರವರು(ಅ) 
ಚಕಿತರಾಗಿ ಒಂಟೆಯನ್ನು ಹಿಂಬಾಲಿಸುತ್ತಾರೆ. 

"ನೀವು ನನ್ನನ್ನು ಹಾಗೂ ಮಗುವನ್ನು ಈ ನಿರ್ಜನ ಪ್ರದೇಶದಲ್ಲಿ ಬಿಟ್ಟು 
ಹೋಗುವಿರೇಕೆ? ನನ್ನ ಯಜಮಾನರೇ! ತಾವು ನನ್ನನ್ನು ಈ ಮರುಭೂಮಿಯಲ್ಲಿ 
ಯಾರ ಆಶ್ರಯದಲ್ಲಿ ಬಿಟ್ಟು ಹೋಗುತ್ತಿರುವಿರಿ?” ' ಇಬ್ರಾಹೀಮ್‌ರವರಿಂದ(ಅ) 
ಉತ್ತರವಿಲ್ಲ. ಆಗ ಹಾಜರರವರು(ಅ), _ 

"ಇದೇನು ಅಲ್ಲಾಹನ ಆಜ್ಞೆಯೇ?" ಎಂದಾಗ ಪ್ರವಾದಿಯವರು, 

"ಹೌದು! ಭೂಮಿ-ಆಕಾಶಗಳ ಸೃಷ್ಟಿಕರ್ತನಾದ ಅಲ್ಲಾಹನ ಆಶ್ರಯದಲ್ಲಿ ಆತನ 
ಆಜ್ಞೆಯ ಮೇರೆಗೆ ನಾನು ನಿಮ್ಮನ್ನು ಇಲ್ಲಿ ಬಿಟ್ಟು ಹೋಗುತ್ತಿರುವೆನು” ಎಂದಾಗ 
ಆ ತ್ಯಾಗಮಯಿ ತಾಯಿಯು, _ 

"ಅಲ್ಲಾಹನು ಸರ್ವಶಕ್ತನು. ಅವನು ಖಂಡಿತ ನಮ್ಮನ್ನು ರಕ್ಷಿಸುವನು. ನಾವು 
ಅವನ ವಿಧಿಯ ಮುಂದೆ ಶಿರ ಬಾಗುತ್ತೇವೆ. ಆತನ ರಕ್ಷಣೆಯೇ ಸಾಕು" ಎಂದುತ್ತರಿಸಿ 
ತನ್ನ ಕಂದನನ್ನು ಎದೆಗಪ್ಪಿಕೊಂಡು ಆ ನಿರ್ಜನ ಪ್ರದೇಶದಲ್ಲಿ ಒಂಟಿಯಾಗಿ 
ನಿಲ್ಲುತ್ತಾರೆ. ಇದರಿ೦ದ ಹಾಜರಾರವರ ಅತ್ಯುನ್ನತ ಧರ್ಮನಿಷ್ಠೆ ಹಾಗೂ ಅಲ್ಲಾಹನ 
ಮೇಲಿನ ಅಗಾಧ ಭರವಸೆಯ ಅಂಶ ವ್ಯಕ್ತವಾಗುತ್ತದೆ! 

ಈ ಸಂದರ್ಭದಲ್ಲಿ ನಾವು ಇಬ್ರಾಹೀಮ್‌ರವರ(ಅ) ಈ ತ್ಯಾಗಕ್ಕೆ ,ಸರಿಯಾಗಿ 
ವಿವೇಚಿಸಬೇಕಾಗಿದೆ. ಒಬ್ಬ ಪ್ರವಾದಿ ಹಾಗೂ ಅಲ್ಲಾಹನ ಮಾರ್ಗದಲ್ಲಿ ತನ್ನ ತನು-ಮನ- 


ಅಲ್ಲಾಹನ ಆಜ್ಞೆಯ ಪಾಲನೆ 17 


ಬ ರಿಸ ಸಂಸ ತತಾ ಫಾರಾರಾ 
ಧನಗಳನ್ನೆಲ್ಲಾ ತ್ಯಾಗ ಮಾಡುತ್ತಿರುವ ಈ ಕರ್ಮಯೋಗಿ ಮುಪ್ಪಿನಲ್ಲಿ ಜನಿಸಿದ ಏಕೈಕ 
ಪುತ್ರನನ್ನು ಹಾಗೂ ಅಬಲೆಯಾದ ಪತ್ನಿಯನ್ನು ನೀರಿಲ್ಲದ, ನೆರಳಿಲ್ಲದ, ನಿರ್ಜನ 
ಪ್ರದೇಶದಲ್ಲಿ ಬಿಟ್ಟು ಹೋಗುವಷ್ಟು ಗರೂಡ ಅವರಲ್ಲಿ ಅನುಕಂಪ, ದಯೆ 
ಇರಲಿಲ್ಲವೇ? ಇದು ಸಹಜ ಪ್ರತಿಕ್ರಿಯೆ! ಅವರಲ್ಲಿಯೂ ಸಹ ಮಾನವ ಸಹಜ ಮಮತೆ, 
ವಾತ್ಸಲ್ಕ ಮನೆ ಮಾಡಿತ್ತು. ಆದರೆ ಅಲ್ಲಾಹನ ಆಜ್ಞೆಗೆ ಶಿರಬಾಗಲೇ ಬೇಕಿತ್ತು. 

ಒ೦ಟೆಯನ್ನೇರಿ ಹೋಗುವಾಗ ಹಿಂತಿರುಗಿ ನೋಡಲಾರದಷ್ಟು ಅವರ ಮನಸ್ಸು ` 
ಕಠೋರವಾಗಿತ್ತೇ? ಅವರು ಅಷ್ಟು ಕ್ರೂರಿಗಳೇ? ಮೊದಲಾದ ಪ್ರಶ್ನೆಗಳು ಹುಟ್ಟುತ್ತವೆ. 
ಆದರೆ ಇಲ್ಲಿ ಅಡಗಿರುವ ಸತ್ಕಾ೦ಶವೇ ಬೇರೆ...! ಮಗುವನ್ನು ನೋಡಲಾರದೆ ಹಾಗೆಯೇ 
ಹೋಗುವಾಗ ಅವರಿಗೆ ಅದೆಷ್ಟು ದುಃಖ ಉಮ್ಮ! ಲಿಸಿರಬಹುದು? ಪುಟ್ಟ ಕಂದನನ್ನು 
` ನೋಡಿದ್ದರೆ ದುಃಖದ ಭರದಲ್ಲಿ ಅವರು ಆ ಕಾರ್ಯ ಮಾಡದಂತಾಗಬಹುದೆಂಬ 
ಭೀತಿಯಿಂದ ತಾಯಿ-ಮಗನನ್ನು ನೋಡದೆ ಪ್ರಯಾಣ ಮಾಡುತ್ತಾರೆ. ಇದನ್ನೇ ತಪ್ಪಾಗಿ 
ಯಹೂದಿ ವಿದ್ವಾಂಸರು ತಿರುಚಿ ಬರೆದಿದ್ದಾರೆ. ಅವರ ಗ್ರಂಥಗಳಲ್ಲಿ ಹೀಗೆ ಬರೆದು 
ಇಬ್ರಾಹೀಮ್‌ರವರನ್ನು(ಅ) ಹೀಗಳೆದಿದ್ದಾರೆ. k 

ಇಬ್ರಾಹೀಮ್‌ರವರಿಗೆ ಇಬ್ಬರು ಪತ್ನಿಯರು. , ಮೊದಲನೆಯವರು ಸಾರಾ(ಲ). 
ಎರಡನೆಯವರು ಹಾಜರಾ(ಅ). ಹಿರಿಯ ಹೆಂಡತಿಗೆ ಮಕ್ಕಳಿಲ್ಲ. ಕಿರಿಯ ಹೆಂಡತಿಗೆ ಗಂಡು 
ಮಗುವಾದಾಗ ಸಹಜವಾಗಿ ಸವತಿ ಮತ್ಸರದಿಂದ ಸಾರಾರವರು(ಅ) ತನ್ನ ಸವತಿಯಾದ 
ಹಾಜರಾರವರನ್ನು(ಅ) ಹಾಗೂ ಮಗುವನ್ನು ನಿರ್ಜನ ಪ್ರದೇಶದಲ್ಲಿ ಬಟ್ಟು ಬರುವಂತೆ 
ಗಂಡನಿಗೆ ಆಜ್ಞಾಪಿಸುತ್ತಾರೆ. ಆಗ ಇಬ್ರಾಹೀಮ್‌ರವರು(ಅ) ಅವರ ಮಾತನ್ನು ಕೇಳಿ ತಾಯಿ 
ಮಗುವನ್ನು ಬಿಟ್ಟು ಬಂದರೆಂಬ ಉಲ್ಲೇಖ ಇದೆ. ಇದು ನಿಜಕ್ಕೂ ತಪ್ಪಾಗಿದೆ. ಒಬ್ಬ 
ಪ್ರವಾದಿ ಹಾಗೂ ತ್ಕಾಗಮಯಿಯಾದ ಇಬ್ರಾಹೀಮ್‌ರವರು ಇಂತಹ ಕೀಳು ಮಟ್ಟಿದ 
ಕೆಲಸ ಮಾಡಲಾರರು ಎ೦ಬುದನ್ನು ನಾವು ಅರಿಯಬೇಕಾಗಿದೆ. ಇದೇ ರೀತಿ ಆದಿಮಾನವ 
ಆದಮ್‌ರ(ಅ) ಬಗ್ಗೆಯೂ ಸಲ್ಲದ ಆರೋಪ ಹೊರಿಸಿದ್ದಾರೆ. ಸೈತಾನನ' ಪ್ರೇರಣೆಗೆ 
ಒಳಗಾಗಿ ಆದಮ್‌ ಮತ್ತು ಹವ್ವಾ ಇಬ್ಬರೂ ಮರದ ಹಣ್ಣನ್ನು ತಿ೦ದರೆ೦ದು ಕುರ್‌ಆನ್‌ 
ಉಲ್ಲೇಖಿಸಿದೆ. ಆದರೆ ಯಹೂದಿ ಪಂಡಿತರು ಹವ್ವಾರವರನ್ನು ಅತ್ಯಂತ ಕೀಳುಮಟ್ಟಕ್ಕೆ 
ನೂಕುತ್ತಾ, ಸ್ತ್ರೀ ಕೆಟ್ಟವಳು; ಅವಳು ನಂಬಿಕೆಗೆ ಅರ್ಹಳಲ್ಲ. ಅವಳ ' ಪ್ರಭಾವದಿಂದಲೇ 
ಆದಮ್‌ರವರು(ಅ) ಅವಳ ಪ್ರಚೋದನೆಗೊಳಗಾಗಿ ಮರದ ಹಣ್ಣನ್ನು ತಿ೦ದರು. ಇದಕ್ಕೆಲ್ಲಾ 
ಕಾರಣ ಒಬ್ಬ ಸ್ತ್ರೀ ಎಂದು ಅವರ ಬಗ್ಗೆ ಇಲ್ಲ ಸಲ್ಲದ ಅಪಚಾರವನ್ನು ಬರೆದಿರುವರು. 
ಈ ಆರೋಪ ಅಸಮಂಜಸ. '` 
ಹಾಜರಾರ(ಅ) ನಿರ್ಭೀತಿ 


ಇಬ್ರಾಹೀಮ್‌ರವರು(ಅ) ಅಲ್ಲಾಹನ ಆಜ್ಞೆ ಪ್ರಕಾರ ತಾಯಿ ಮಗನನ್ನು ನಿರ್ಜನ 
ಪ್ರದೇಶದಲ್ಲಿ ಬಿಟ್ಟು ಬ೦ದಾಗ, ಆ ಅಬಲೆ ತಾಯಿ ತನ್ನ ಕರುಳ ಕುಡಿಯನ್ನು ಎದೆಗಪ್ಪಿಕೊಂಡು, 


18 ಪ್ರವಾದಿ ಇಬ್ರಾಹೀಮ್‌(ಅ) ಜೀವನ ಮತ್ತು ಸಂದೇಶ : 
ಮಾನು ಯಬ ಮು ಯುವ ರಾ ವಧಾ ಸವ (ಅ) ಹೀವನ ಮತ್ತು'ಸರದೇಶ, 


ನಿರ್ಜನವಾದ ಭೀಕರ ಮರುಭೂಮಿಯಲ್ಲಿ ಒಂಟಿಯಾಗಿರಲು ಭಯ ಹುಟ್ಟಿಸುವ ರಾತ್ರಿಗಳನ್ನೂ. 
ದರೋಡೆಕೋರರನ್ನೂ, ಕ್ರೂರ ಮೃಗಗಳನ್ನೂ ಲೆಕ್ಕಿಸದೆ ಶಾಂತಿ ಮತ್ತು ಭದ್ರತೆಯ ಪ್ರಜ್ಞೆಯಿಂದ 
ನೆಮ, ದಿಯಿಂದಿರಲು ಓರ್ವ ತಾಯಿಗೆ ಸಾಧ್ಯವಾಗುವುದು. ಅಲ್ಲಾ _ಹನಲ್ಲಿ ದೃಢವಿಶ್ವಾಸವಿರಿಸಿ, 
ಅಲ್ಲಾ _ಹನಲ್ಲಿ ಭರವಸೆ ಇರಿಸಿ ಆತನ ಎಲ್ಲ ನಿರ್ಣಯಗಳಲ್ಲಿ ಸಂತೃಪ್ತಿ ಹೊಂದುವುದೆಂಬ 
ಈ ನಂಬಿಕೆಯೇ ದಾಸ್ಕತನದ ನೈಜ ವಿಧಾನವಾಗಿದೆ. ಇದರಲ್ಲಿ ಹಾಜರಾರವರು(ಅ) 
ಪರಿಪೂರ್ಣಗೊಂಡರು. ಸ್ಥ ಸ್ವಲ್ಪ ನೀರು ಮತ್ತು ಖರ್ಜೂರಕ್ಕೆ ಸೀಮಿತವಾದ ಲೌಕಿಕ ಸೌಲಭ 
ಹೊಂದಿಕೊಂಡು ಅಪಾರ ನಂಬಿಕೆಯಿಂದ ದಿನದೂಡಿದ ಹಾಜರಾರವರ ಜೀವನದ 
ಪ್ರತಿಯೊಂದು ಅಂಶವೂ ಪ್ರಶ೦ಸನೀಯವಾಗಿದೆ...! ಅವರು ಮಾನವಕುಲದ ಪ್ರತೀಕ 
ವಾಗಿದ್ದರು. ಪ್ರೀತಿಯ ಪರಮಪ್ರತೀಕ...! ಅಲ್ಲಾಹನೊಂದಿಗೆ ಅತಿ ಪ್ರೀತಿಯಿ೦ದಾಗಿ ಅವರು 
ಈ ಆಜ್ಞೆಯನ್ನು ಪಾಲಿಸಲು ಅನುವಾದರು. ಈ ನಿರ್ಣಯ ನಿಜಕ್ಕೂ ನಡುಕ ಹುಟ್ಟಿಸುವಂತಹ 
_ ದ್ಲಾಗಿತ್ತು. ಏಕಾಂಗಿಯಾದ ಓರ್ವ ಮಹಿಳೆ ಮತ್ತು ಎಳೆ ಮಗು ಭಯಾನಕ ಮತ್ತು ನಿರ್ಜನ 
ಕಣಿವೆಯಲ್ಲಿ ಎಸೆಯಲ್ಪಡುತ್ತಾರೆ. ಕುಡಿಯಲು ನೀರಿಲ್ಲ, ಸೂರಿಲ್ಲ, ಯಾರೂ ಸಹಾಯಕ್ಕೂ 
ಇಲ್ಲ! ಯಾಕೆ ಈ ನಿರ್ಧಾರ! ಅಲ್ಲಾಹನಿಗೆ ಕೇವಲ ಆತನೊಬ್ಬನನ್ನೇ ಅವಲಂಬಿಸಬೇಕಾಗಿತ್ತು. 
ಈ ತರ್ಕ ಅಷ್ಟೊಂದು ಸರಳವಾದುದಲ್ಲ....! ಆದರೂ ಸಹ ಹಾಜರಾರವರು ಇದರಲ್ಲಿ 
ಉತ್ತೀರ್ಣರಾದರು. ಎಲ್ಲಾ ಬಗೆಯ ಭಯಾಶಂಕೆಗಳನ್ನು ಅನುಭವಿಸಿ ದೇವಾನುಸರಣೆಯ 
ಹಾದಿಯಲ್ಲಿ ನಡೆಯುವುದು ದಾರ್ಶನಿಕ ಹಾಗೂ ಬೌದ್ಧಿಕ ಧೋರಣೆಯೆಂದು ವ್ಯಕ್ತವಾಗುತ್ತದೆ. 
ಇಬ್ರಾಹೀಮ್‌(ಅ) ಮತ್ತು ಹಾಜರಾ(ಅ) ಕೇವಲ ಅಲ್ಲಾಹನ ಸಂಪ್ರೀತಿಗಾಗಿಯೇ 
ಜೀವಿಸಿದ್ದರೆ೦ಬುದು ಇದರಿಂದ ವ್ಯಕ್ತವಾಗುತ್ತದೆ. ಸಹನೆಯ ಸಾಕಾರಮೂರ್ತಿ. ಹಾಜರಾ 
ರವರ(ಅ) ಮೇಲೆ ಅಲ್ಲಾಹನ ಅಪಾರ ಅನುಗ್ರಹಗಳು ಸದಾ ಸುರಿಯುತ್ತಲಿರಲಿ...! 


ರುಮ್‌ ರುಮ್‌ 

ದಿನಗಳುರುಳಿದುವು. ತಂದಿದ್ದ ಸ್ವಲ್ಪ ನೀರೂ ಖರ್ಜೂರವೂ ಬರಿದಾಗುತ್ತಾ 
ಬರುತ್ತಿದೆ. ಅಲ್ಲಿ ಎಲ್ಲಿಯೂ ನೀರಿನ ಸುಳಿವಿಲ್ಲ. ಅನ್ನ ನೀರಿಲ್ಲದೆ ಅನೇಕ ದಿನಗಳು 
ಗತಿಸಿದವು. ಹಸಿವು ಬಾಯಾರಿಕೆ ಅತಿಯಾಗಿ ಎದೆ ಹಾಲೂ ಸಹ ಬತ್ತಿ ಹೋಗಿದೆ. ಮಗುವಿನ 
ಸ್ಥಿತಿ ಚಿ೦ತಾಜನಕವಾಗಿದೆ. ತಾಯಿಯ ಮಮತೆ ಆ ಮಗುವಿನ ಸ್ಥಿತಿ ನೋಡಲಾಗುತ್ತಿಲ್ಲ. 
ಅವರು ಕೂತಿದ್ದ ಆ ದಿಣ್ಣೆಯ ಪಕ್ಕದಲ್ಲೇ ಮಗುವನ್ನು ಮಲಗಿಸಿ, ನೀರಿಗಾಗಿ ಹುಡುಕಾಡಲು 
ಪ್ರಯತ್ನಿಸುತ್ತಾರೆ. ಹತ್ತಿರವಿದ್ದ 'ಸಫಾ' ಮತ್ತು 'ಮರ್ವಾ' ಬೆಟ್ಟಗಳನ್ನೇರಿ ದೂರದಲ್ಲಿ 
ಎಲ್ಲಿಯಾದರೂ ನೀರು ಸಿಗಬಹುದೆಂದು ಅತ್ಕ೦ತ ಆತುರದಿಂದ ನೋಡುತ್ತಾರೆ. ಮಮತೆಯ 
ತಾಯಿ! ನಿರಂತರ ಓಡಾಡುತ್ತಿದ್ದಾರೆ.. ಸಫಾದಿಂದ ಮರ್ವಾ .ಹಾಗೂ ಮರ್ವಾದಿಂದ 
ಸಫಾದೆಡೆಗೆ `ಈ ಓಡಾಟ...! ಮಗುವಿನ ಆಕ್ರ೦ದನ....! ಅಲೆದಾಟದಿಂದ ತುಂಬಾ 
ಬಳಲಿದ್ದಾರೆ....! ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ...! ಈ ದೃಶ್ಯ ಅತ್ಯಂತ ಮನ ಕಲಕುವ೦ತಹ 
ದ್ಹಾಗಿತ್ತು! ತಿರುಗಿ ನೋಡುತ್ತಾರೆ. ಮಗುವಿನ ಬಳಿ ಯಾರೋ ನಿಂತಂತೆ ಭಾಸವಾಗುತ್ತದೆ. 


ರುಮ್‌ ರುಮ್‌ ನೀರು 19 


ಭಯಭೀತರಾಗಿ ಓಡೋಡಿ ಮಗುವಿನ ಬಳಿ ಬರುತ್ತಾರೆ. ನೋಡುವುದೇನು! ಮಗುವಿನ 
ಪಾದಗಳ ಬಳಿ ನೀರು ಚಿಮ್ಮುತ್ತಿದೆ. ತೇವಗೊ೦ಡ ಕಣ್ಣುಗಳಲ್ಲಿ ಹರ್ಷದ ಹೊನಲು. 
ಮಗುವನ್ನು ಎದೆಗಪ್ಪಿಕೊ೦ಡು ನೀರು ನಿಲ್ಲುವಂತೆ ಮರಳಿನ ಕಟ್ಟೆ ಕಟ್ಟುತ್ತಾರೆ. ನೀರು 
ನಿಲ್ಲದೆ ಚಿಲುಮೆ ಉಕ್ಕುತ್ತಿದೆ. ಮರಳ ದಿಣ್ಣೆ ಎತ್ತರಿಸುತ್ತಾ "ರುಮ್‌! ರುಮ್‌!" (ನಿಲ್ಲು 
ನಿಲ್ಲು) ಎಂದು ಹೇಳುತ್ತಾರೆ. ನೀರು ಮರಳಿನ ಕಟ್ಟೆಯಲ್ಲಿ ನಿಲ್ಲುತ್ತದೆ. ತಣ್ಣನೆಯ 
ಸಿಹಿನೀರು...! ಅವರಿಗಾದ ಆನ೦ದ ಅಷ್ಟಿಷ್ಟಲ್ಲ. ತಾವೂ ಕುಡಿದು ಮಗುವಿಗೂ ಕುಡಿಸುತ್ತಾರೆ. 
ಅಲ್ಲಾಹನ ಅಪಾರ ಅನುಗ್ರಹಕ್ಕಾಗಿ ಆತನಲ್ಲಿ ಪ್ರಾರ್ಥಿಸುತ್ತಾರೆ. ಆ ನೀರು ಅವರ ಹಸಿವು 
ಮತ್ತು ಬಾಯಾರಿಕೆಯನ್ನು ನೀಗಿಸುತ್ತದೆ. "ರುಮ್‌ ರುಮ್‌" ನೀರು ಅತ್ಮ೦ತ 
ಪರಿಶುದ್ಧವಾದುದು. ಇಂತಹ ಪರಿಶುದ್ಧ ನೀರು ಜಗತ್ತಿನಲ್ಲಿ ಬೇರೊಂದಿಲ್ಲ. 4000 
ವರ್ಷಗಳಿಂದಲೂ ಈ ನೀರು ಲಕ್ಷಾಂತರ ಜನರ ದಾಹವನ್ನು ನೀಗಿಸುತ್ತಿದೆ. ಪ್ರತೀವರ್ಷ 
ಮಕ್ಕಾಕ್ಕೆ ಹೋಗುವ 30-40 ಲಕ್ಷ ಯಾತ್ರಿಕರು ಈ ನೀರನ್ನು ಕುಡಿದು ಮನೆಗಳಿಗೂ 
ತರುತ್ತಾರೆ. ಆದರೂ ಸಹ ಈ ನೀರಿನ ಚಿಲುಮೆ ಬತ್ತಿಲ್ಲ. ತಿಂಗಳುಗಟ್ಟಲೆ ಈ ನೀರನ್ನು 
ಶೇಖರಿಸಲ್ಪಟ್ಟಿರೂ ಸಹ ಕೆಡುವುದಿಲ್ಲ. ಇ೦ತಹ ನೀರಿನ ಉಗಮಕ್ಕೆ ಕಾರಣರಾದ 
ತ್ಯಾಗಮಯಿ ಹಾಜರಾ ಹಾಗೂ 'ಇಸ್ಮಾಈಲ್‌ರವರು ಅದೆಷ್ಟು ಧನ್ಮರು...! 

ಈ ನೀರಿನಿ೦ದಾಗಿ ತಾಯಿ-ಮಗ ನೆಮ್ಮದಿಯಿ೦ದ ಇರತೊಡಗಿದರು. ಸದಾ ಕಾಲ 
"ಅಲ್ಲಾಹನ ಸ್ತುತಿಗೈಯುತ್ತ ಕಾಲ ಕಳೆಯತೊಡಗಿದರು. ಒಮ್ಮೆ ಪ್ರಯಾಣಿಕರ ತಂಡವೊಂದು 
ಅತ್ತ ಕಡೆಯಿಂದ ಸಾಗುತ್ತಿರುವಾಗ ದೂರದಿಂದ ಪಕ್ಷಿಗಳ ಹಾರಾಟ ನೋಡಿ ಅಲ್ಲಿ 
ನೀರಿರಬಹುದೆ೦ದು ತಿಳಿದು ಪ್ರಯಾಣಿಕರು ಅತ್ತ ಕಡೆ ಬರುತ್ತಾರೆ. ನೋಡುವುದೇನು? ಅಲ್ಲಿ 
ಒಂದು ನೀರಿನ ಚಿಲುಮೆ. ಅದರ ಹತ್ತಿರ ತಾಯಿ-ಮಗ ಕುಳಿತಿರುವುದು ಗೋಚರಿಸುತ್ತದೆ. 
ಹಾಜರಾರವರ ಅನುಮತಿ ಪಡೆದು ಪ್ರಯಾಣಿಕರು ಅಲ್ಲಿ ಬಿಡಾರ ಹೂಡುತ್ತಾರೆ. ಕ್ರಮೇಣ 
ಜನರು ಅಲ್ಲಿ ನೆಲೆಸತೊಡಗುತ್ತಾರೆ. ಇದೇ ಮುಂದೆ ಮಕ್ಕಾ ನಗರವಾಯಿತು. 

ಇಬ್ರಾಹೀಮ್‌ರವರು(ಅ) ಆಗಾಗ್ಗೆ ಬಂದು ತಮ್ಮ ಮಡದಿ ಹಾಗೂ ಮಗುವನ್ನು 
ನೋಡಿಕೊಂಡು ಹೋಗುತ್ತಿದ್ದರು. ಈಗ ಬಂದಾಗ ಪರಿಸ್ಥಿತಿ ಬದಲಾಗಿರುತ್ತದೆ. ನೀರಿನ 
ಚಿಲುಮೆ ಹಾಗೂ ಜನರು ನೆಲೆಸಿರುವುದು ಕ೦ಡು ಇಬ್ರಾಹೀಮ್‌ರವರಿಗೆ 
- ಆನಂದವಾಗುತ್ತದೆ. K 


ನಿಲ್ಲದ ಪರೀಕ್ಷೆ 

ಜೀವನದುದ್ದಕ್ಕೂ ತ್ಕಾಗ' ಬರಿದಾದ ಪರೀಕ್ಷೆಯಲ್ಲಿದ್ದು ಪ್ರವಾದಿ 
ಇಬ್ರಾಹೀಮ್‌ರವರಿಗೆ(ಅ) ಮತ್ತೊಂದು ಪರೀಕ್ಷೆ ಕಾದಿರುತ್ತದೆ. ನೆಮ್ಮದಿಯ ಉಸಿರು 
ಬಿಡುವಾಗಲೇ ಬರುತ್ತಿರುವ ಪರೀಕ್ಷೆ. ಅದು ಅತ್ಯಂತ ಕಠಿಣವಾಗಿತ್ತು. ಅವರು ಏನೆಲ್ಲಾ 
ಪ್ರೀತಿಸುತ್ತಿದ್ದರೋ ಅವುಗಳೆಲ್ಲ: ವನ್ನೂ ತ್ಕಾಗ ಮಾಡುವ ಬಲವಾದ ಪರೀಕ್ಷೆ ಕಾದಿತ್ತು. 
ಒಂದು ದಿನ ಕನಸಿನಲ್ಲಿ ತಮ್ಮ ಕರುಳ ಕುಡಿ ಇಸ್ಮಾಈಲ್‌ರನ್ನು ಬಲಿ ಕೊಡುತ್ತಿದ್ದಾರೆ. 


28 ಪ್ರವಾದಿ ಇಬ್ರಾಹೀಮ್‌(ಆ) ಜೀವನ ಮತ್ತು ಸಂದೇಶ' 


ಈ ದೃಶ್ಯ ಅವರನ್ನು ಚಿಂತೆಗೀಡು ಮಾಡಿತು. ಕಾರಣ ಪ್ರವಾದಿಗಳ ಕನಸು ನೈಜವಾದುದು. 

ಅದನ್ನು ಪಾಲಿಸಬೇಕಾಗುತ್ತದೆ. ಎಂತಹ ಕಠಿಣ ಪರೀಕ್ಷೆ....! ಮುಪ್ಪಿನ ಊರುಗೋಲಾಗಿದ್ದ... 

ಕರುಳ ಕುಡಿಯನ್ನು ಬಲಿ ಕೊಡುವುದು! 
ಇಬ್ರಾಹೀಮ್‌ರವರು(ಅ) ಮಾರನೆಯ ದಿನ ಅನೇಕ ಒಂಟೆಗಳನ್ನು ಬಲಿ ಕೊಡುತ್ತಾರೆ. 


ಮಗನ ಬಲಿಬೇಕು...! ಪುನಃ ಕನಸಿನಲ್ಲಿ ಅದೇ ದೃಶ್ಯ....! ಅಲ್ಲಾಹನ ಆಜ್ಞೆ! ಮನಸ್ಸು 
ಹೊಯ್ದಾಡುತ್ತದೆ. ಮಡದಿ ಮಗುವಿಗೆ ತಿಳಿಸುವಂತಿಲ್ಲ. ಮುಗ್ಧ ಬಾಲಕನ ಕೊರಳಿಗೆ ಚೂರಿ 
ಹಾಕುವುದು! ಮುದಿ ತಂದೆಯಿಂದ ಇಂತಹ ಕಾರ್ಯ ಹೇಗಾಗಬೇಕು? ಆ ಕರ್ಮಯೋಗಿಯ 
ಮನಸ್ಸು ಹೊಯ್ದಾಡುತ್ತಿದೆ. ಕಟ್ಟಕಡೆಗೆ ಆ ಮಹಾತ್ಕಾಗಿ ಈ ಮಹಾ ಕಾರ್ಯಕ್ಕೆ 
ಸಿದ್ಧರಾದರು.....! 


ಮಗನ ಬಲಿದಾನ 

ಮಕ್ಕಾದ ಕಣಿವೆಯಲ್ಲಿ ಸೂರ್ಯೋದಯವಾಗಿದೆ. ಸೂರ್ಯನ ಹೊಂಬೆಳಕು 
ಕಣಿವೆಯಲ್ಲಿ ಪಸರಿಸಿದೆ. ಜನರು ತಮ್ಮ ತಮ್ಮ ದೈನ೦ದಿನ ಕಾರ್ಯಗಳಲ್ಲಿ ತೊಡಗಿದ್ದಾರೆ. 
ತಾಯಿ ಹಾಜರಾರವರೂ ಸಹ ಮನೆಗೆಲಸದಲ್ಲಿ ತಲ್ಲೀನರಾಗಿದ್ದಾರೆ. ಪುಟ್ಟ ಮಗು 
ಇಸ್ಮಾಈಲ್‌ರವರು ತಮ್ಮ ಸಂಗಡಿಗರೊಡನೆ ಆಟವಾಡುತ್ತಿದ್ದಾರೆ. ಆದರೆ ತಂದೆಯ 
ಮನಸ್ಸಿನಲ್ಲಿ ನಿಲ್ಲದ ತಳಮಳ. ಒಮ್ಮೆ ಹಾಜರಾರನ್ನು ಮತ್ತೊಮ್ಮೆ ಇಸ್ಮಾಈಲ್‌ರನ್ನು 
ನೋಡುತ್ತಾರೆ. ಅವರೀರ್ವರು ಈ ಕಣಿವೆಯಲ್ಲಿ ಪಟ್ಟ ಕಷ್ಟಗಳನ್ನು ಅವಲೋಕಿಸುತ್ತಾರೆ. 
ಈಗ ಈ ಮಗುವನ್ನು ತಾಯಿಯಿಂದ ಬೇರ್ಪಡಿಸಿ ಅಲ್ಲಾಹನ ಮಾರ್ಗದಲ್ಲಿ ಬಲಿ 
ಕೊಡಬೇಕು. ಎಂತಹ ವಿಚಿತ್ರ ಕಾರ್ಯ! ಹೃದಯ ತುಂಬಿದೆ. ಆದರೂ ತೋರ್ಪಡಿಸಿದೆ 
ತಮ್ಮ ಮಡದಿಯನ್ನು ಕರೆದು "ಹಾಜರಾ! ಈ ದಿನ ನಾನು ನನ್ನ ಸ್ನೇಹಿತನ ಮನೆಗೆ 
ಹೋಗಬೇಕಾಗಿದೆ. ಇಸ್ಮಾ ಈಲ್‌ರನ್ನೂ ಕರೆದುಕೊ೦ಡು ಹೋಗುತ್ತೇನೆ. ಅವನಿಗೆ ಸ್ನಾನ 
ಮಾಡಿಸಿ ಹೊಸ. ಬಟ್ಟೆಯನ್ನು ತೊಡಿಸು" ಎಂದಾಗ "ಆಗಲಿ, ನಿಮ್ಮ ಮಗುವನ್ನು 
ತಯಾರಿಸುತ್ತೇನೆ” ಹೀಗೆಂದು ಹೇಳಿ ಹಾಜರಾ ಇಸ್ಮಾಈಲ್‌ರನ್ನು ತಯಾರಿಸಿ ಪತಿಯ ಬಳಿ 
ಒಪ್ಪಿಸುತ್ತಾಳೆ. ತಾಯಿ ಮಗುವನ್ನು ದಿಟ್ಟಿಸಿ ನೋಡುತ್ತಾರೆ. ಮಗನು ಶಾಶ್ವತವಾಗಿ 
ಅಗಲುತ್ತಾನೆಂಬ ವಿಷಯ ಆ ಮುಗ್ದೆಗೆ ತಿಳಿದಿಲ್ಲ. ಹಾಗಾಗಿದ್ದಲ್ಲಿ ಕಣ್ತುಂಬ 
ನೋಡುತ್ತಿದ್ದರೇನೋ! ತ೦ದೆ-ಮಗ ಇಬ್ಬರೂ ಮಕ್ಕಾದಿ೦ದ ಮಿನಾದ ಕಡೆ 
ಪ್ರಯಾಣಿಸುತ್ತಾರೆ. ತಂದೆ ಇಬ್ರುಹೀಮ್‌ರವರು ಮಗನಿಗೆ ತಿಳಿಯದ ರೀತಿ ಒಂದು 
ಚೀಲದಲ್ಲಿ ಹಗ್ಗ ಮತ್ತು ಹರಿತವಾದ ಚೂರಿಯನ್ನು ಇಟ್ಟಿರುತ್ತಾರೆ. ಮಗನು ತಂದೆಯ 
ಕೈ ಹಿಡಿದು ಹಿಂದೆ ಹಿಂದೆ ಬರುತ್ತಿದ್ದಾನೆ....! ಮತ್ತೊಮ್ಮೆ ಇತಿಹಾಸ ಎಚ್ಚೆತ್ತು ಪರಿಸ್ಥಿತಿ 
ವಿಚಾರಿಸುತ್ತದೆ! ' 


ಮಗನ ಬಲಿದಾನ 21 


ರಾ 


“ಏನಾಗುತ್ತಿದೆ ತ೦ದೆ ಮಗ ಎಲ್ಲಿಗೆ ಹೋಗುತ್ತಿದ್ದಾರೆ?" 

"ನಿನಗೆ ಗೊತ್ತಿಲ್ಲವೆ” 

"ಇಲ್ಲ, ನನಗಾವುದೂ ಗೊತ್ತಿಲ್ಲ" 

"ಅಲ್ಲಾಹನ ಆಜ್ಞೆಯನ್ನು ನೆರವೇರಿಸಲು ಮಗನ ಕೊರಳಿಗೆ ತಂದೆ ಚೂರಿ 
ಹಾಕಬೇಕಾಗಿದೆ...!" 

"ಇದು ಇಬ್ರಾಹೀಮರ ಕೊನೆಯ ಪರೀಕ್ಷೆ" 

"ಇ೦ತಹ ಪರಿಸ್ಥಿತಿ ನನ್ನ ಇತಿಹಾಸದಲ್ಲಿ ಇದೇ ಮೊದಲು" ಇತಿಹಾಸ ಸುಮ್ಮನಾಗುತ್ತದೆ. 

ಮಿನಾದ ಬಂಡೆಗಳು ಈ ದೃಶ್ಯವನ್ನು ನೋಡುತ್ತಿವೆ. ಅವುಗಳಿಗೆ ಮಾತನಾಡಲು 
ಬರುತ್ತಿದ್ದರೆ ತಂದೆ-ಮಗನ ತ್ಯಾಗದ ಪ್ರತೀಕವನ್ನು ಕೊಂಡಾಡುತ್ತಿದ್ದುವೋ ಏನೋ! 
ತಂದೆಗೆ ದುಃಖ ಉಮ್ಮಳಿಸುತ್ತದೆ. ಮಗನಿಗೆ ಇದಾವುದರ ಅರಿವಿಲ್ಲ...! ತಂದೆ ಮಗನಿಗೆ 
' "ಇಸ್ಮಾಈಲ್‌....*! 


ಮೌನ ಆವರಿಸಿದೆ. ಪುನಃ ತಂದೆ.... 

'ಇಸ್ಮಾ ಈಲ್‌' 

. "ತಂದೆಯವರೇ ಅಪ್ಪಣೆ ಕೊಡಿರಿ ಏನಾಗಬೇಕು" ಇಬ್ರಾಹೀಮ್‌ರಿಗೆ ಮಾತು 
ಹೊರಡುತ್ತಿಲ್ಲ ಗ೦ಟಲು ಬಿಗಿದಿದೆ. 

"ಮಗನೇ! ...... ನಾನು ಕನಸಿನಲ್ಲಿ ನಿನ್ನನ್ನು ಬಲಿ ಕೊಡುವ ದೃಶ್ಯ ನೋಡಿರುವೆನು...! 
ಇದಕ್ಕೆ ನಿನ್ನ ಅಭಿಪ್ರಾಯವೇನು?” ಎಂದಾಗ ಆ ಮಹಾತ್ಕಾಗಿಯ ಮಗ ಇಸ್ಮಾಈಲ್‌ 
ತಡಮಾಡದೆ, 

"ಅಪ್ಪಾ! ನೀವೆ೦ತಹ ಪ್ರಶ್ನೆ ಕೇಳುತ್ತಿರುವಿರಿ. ಅಲ್ಲಾಹನ ಆಜ್ಞೆಯನ್ನು ನೆರವೇರಿಸಿರಿ. 
ಖಂಡಿತ ನಾನು ಸಹನೆಯಿಂದಿರುವುದನ್ನು ಕಾಣುವಿರಿ" ಎಂದು ಅಳುಕದೆ ಉತ್ತರಿಸುತ್ತಾರೆ. 
ಈಗ ತಂದೆಯ ಮನಸ್ಸು ಗಟ್ಟಿಯಾಗುತ್ತದೆ. ಮೊದಲೇ ತಂದಿದ್ದ ಹಗ್ಗದಿಂದ "ತನ್ನ 
ಮಗನ ಕೈಕಾಲುಗಳನ್ನು ಬಿಗಿಯಾಗಿ ಕಟ್ಟಿ ತಮ್ಮ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡು ಈ 
ಏಕದೇವತ್ವದ ಹರಿಕಾರ ತನ್ನ ಮಮತೆಯ ಮಗನ ಕೊರಳಿಗೆ ಚೂರಿ ಇಡಲು 
ತಯಾರಾಗುತ್ತಾರೆ. ಇದೆಂತಹ ಅದ್ಭುತ ಕಾರ್ಯ! ಜಗತ್ತು ಅದುವರೆಗೆ ಕಂಡರಿಯದ 
ಮಹಾ ಸಾಧನೆ! ಗಾಳಿಯ ಚಲನೆ ನಿಂತಿದೆ! ಚರಾಚರ ವಸ್ತುಗಳು ಸ್ತಬ್ದವಾಗಿ ವೀಕ್ಷಿಸುತ್ತಿದೆ. 
ಆಕಾಶದಲ್ಲಿ ದೇವಚರರ ದಂಡು ತಂದೆ-ಮಗನ ಅಸಾಧಾರಣ ತ್ಕಾಗ ಬಲಿದಾನದ 
ಪ್ರತೀಕವನ್ನು ಎವೆಯಿಕ್ಕದೆ ನೋಡುತ್ತಿದ್ದಾರೆ. ಅದೊ೦ದು .ಅದ್ಭುತ ನೋಟ...! 

ಇತಿಹಾಸ ಪುನಃ ಎಚ್ಚೆತ್ತು ತನ್ನ ಬಹುದಿನಗಳ ನೆನಪಿನತ್ತ ದೃಷ್ಟಿ ಹಾಯಿಸುತ್ತದೆ. 
ಅಲ್ಲಾಹನು ಮಾನವನನ್ನು ಭೂಮಿಯ ಮೇಲೆ ಸೃಷ್ಟಿಸುವ ತೀರ್ಮಾನ ಕೈಗೊಂಡಿರುತ್ತಾನೆ. 
ಆಗ ನೆರೆದಿದ್ದ ದೇವಚರರು "ಪ್ರಭೂ! ಭೂಮಿಯಲ್ಲಿ ಮಾನವನನ್ನು ಏಕೆ ಸೃಷ್ಟಿಸುವೆ 


22 ಕ ಪ್ರವಾದಿ ಇಬ್ರಾಹೀಮ್‌(ಅ) ಜೀವನ ಮತ್ತು ಸಂದೇಶ 
ನಾ ರುಪ 


ಅವನಾದರೋ ಜಗಳಗಂಟಿ, ಕೃತಘ್ನ. ಜಗತ್ತಿನಲ್ಲಿ ಕ್ಷೋಭೆ ಉಂಟು ಮಾಡುವವನಾಗಿದ್ದಾನೆ. 
ನಿನ್ನ ಸ್ತುತಿ ಮಾಡಲು ನಾವಿದ್ದೇವೆ" ಎ೦ದು ಹೇಳಿದ ಸಂದರ್ಭ ನೆನಪಿಗೆ ಬರುತ್ತದೆ. 
ಅದರೆ ಈಗ ಈ ಮಿನಾದ ಕಲ್ಲುಬಂಡೆಗಳ ಮಧ್ಯೆ ನಡೆಯುತ್ತಿರುವುದೇನು? ಅಲ್ಲಾಹನು 
ದೇವಚರರಿಗೆ ಹಿಂದೆ ಹೇಳಿದ ಮಾತು. "ನನಗೆ ತಿಳಿದಿರುವುದು ನಿಮಗೆ ತಿಳಿದಿಲ್ಲ. 
ಮಾನವನ ಸೃಷ್ಟಿಯ ವೈವಿಧ್ಯತೆಯು ನಿಮಗೆ ತಿಳಿಯಲಾರದು” ಎಂಬುದು ನೆನಪಿಗೆ ಬರುತ್ತದೆ. 

ತಂದೆ-ಮಗನ ಅಪ್ರತಿಮ ತ್ಕಾಗದ ಅದ್ಭುತ ದೃಶ್ಯ ದೇವಚರರ ಕಣ್ಮುಂದೆ ಇದೆ. 
ಅಲ್ಲಾಹನ ನೈಜ ದಾಸರ ಅವನ ದಾಸ್ಕಾರಾಧನೆಯಲ್ಲಿ ತಲ್ಲೀನರಾಗಿರುವವರ ತ್ಯಾಗ 
ಬಲಿದಾನದ ಪ್ರತೀಕವಾಗಿ ನಡೆದುಕೊಳ್ಳುತ್ತಿರುವ ಅತಿಮಾನವರ ನೈಜ ಚಿತ್ರಣ ಕ೦ಡು 
ಬರುತ್ತಿದೆ. ಜಗತ್ತಿನ ಸೃಷ್ಟಿ ಇದಕ್ಕಾಗಿಯೇ ಆಗಿತ್ತು ಎ೦ಬ ನಿಗೂಢ ಸತ್ಯದ ಅರಿವಾಗುತ್ತದೆ. 
ಮಾನವನ ಸೃಷ್ಟಿಯ ಕಲ್ಪನೆ, ಆತನ ಚಾರಿತ್ರ್ಯ, ನೈಜ ದಾಸನ ಮನೋಬಲ, ಬೇಷರತ್ತಾಗಿ 
ತನ್ನ ಸರ್ವಸ್ವವನ್ನೂ ಅಲ್ಲಾಹನಲ್ಲಿ ಅರ್ಪಿಸುವ ಅಗಾಧ ದೃಢವಿಶ್ವಾಸ ನೋಡುವವರನ್ನು 
ಬೆರಗುಗೊಳಿಸಿತ್ತು....! 

ಅಲ್ಲಾಹನು ದಯಾಮಯ, ಕರುಣಾನಿಧಿ ಆತನು ತನ್ನ ನೈಜ ದಾಸರ ರಕ್ಷ ಕನಾಗಿರುತ್ತಾನೆ. 
ಅಲ್ಲಾಹನಿಗೆ ಇಸ್ಮಾಈಲ್‌ರವರ ರಕ್ತವಾಗಲಿ, ಮಾಂಸವಾಗಲಿ ಬೇಕಿರಲಿಲ್ಲ. 
ಇಬ್ರಾಹೀಮ್‌ರವರ ದೃಢಚಿತ್ತತೆ, ಧರ್ಮನಿಷ್ಕೆ ಹಾಗೂ ಅಲ್ಲಾಹನಲ್ಲಿ ಬಲವಾದ ನಂಬಿಕೆಯ 
ಅಂಶ ಬೇಕಿತ್ತು. ಈ ಅಂತಿಮ ಪರೀಕ್ಷೆಯಲ್ಲಿ ' ಇಬ್ಬರೂ ತೇರ್ಗಡೆಯಾಗುತ್ತಾರೆ. 
ಇಬ್ರಾಹೀಮ್‌ರವರು ತಮ್ಮ ಮಗನ ಎಳೆಯ ಕೊರಳಿನ ಮೇಲೆ ಹರಿತವಾದ ಚೂರಿಯನ್ನು 
ಚಲಾಯಿಸುತ್ತಾರೆ. ಅಲ್ಲಿ ಯಾವ ವಿಧದ ಮಮತೆ, ವ್ಯಾಮೋಹ, ಕೃತಿಮತೆ ಇಲ್ಲದೆ ಕೇವಲ ' 
ಅಲ್ಲಾಹನ ಸಂಪ್ರೀತಿ ಮಾತ್ರ ಎದ್ದು ಕಾಣುತ್ತಿತ್ತು. ಇದು ಅವರ ದೃಢವಿಶ್ವಾಸ, 
ಧರ್ಮನಿಷ್ಠೆ ಹಾಗೂ ಅಲ್ಲಾಹನನ್ನು ಪ್ರೀತಿಸುವ ಉಜ್ವಲ ನಮೂನೆಯಾಗಿತ್ತು. ಅವರ 
ಈ ಶ್ರೇಷ್ಠತೆಯನ್ನು ಕುರ್‌ಆನ್‌ ಈ ರೀತಿ ವ್ಯಕ್ತಪಡಿಸುತ್ತದೆ" ಕೊನೆಗೆ ಇಬ್ಬರೂ 
ವಿಧೇಯತೆಯೊಂದಿಗೆ ಶಿರಬಾಗಿದರು ಮತ್ತು ಇಬ್ರಾಹೀಮ್‌ರವರು ಮಗನನ್ನು ಅಧೋಮುಖ 
ಮಾಡಿ ಮಲಗಿಸಿದರು. ಆಗ ನಾವು ಹೀಗೆ ಹೇಳಿದೆವು. "ಇಬ್ರಾಹೀಮ್‌" ನೀವು ಸ್ವಪ್ನವನ್ನು 
ಸತ್ಯ ಗೊಳಿಸಿದಿರಿ. ನಾವು ಪುಣ್ಮ ಕಾರ್ಯವೆಸಗುವವರಿಗೆ ಹೀಗೆಯೇ ಸತ್ಫಲ ನೀಡುತ್ತೇವೆ. 
ನಿಶ್ಚಯವಾಗಿಯೂ ಇದೊಂದು ಪ್ರತ್ಯಕ್ಷ ಪರೀಕ್ಷೆಯಾಗಿತ್ತು” (ಅಸ್ಸಾಫ್ಫಾತ್‌, 103-106) 
ಮಗನ ಕೊರಳನ್ನು ಕತ್ತರಿಸುವಾಗ ಅಲ್ಲಿ ಒಂದು ಆಡು ಪ್ರತ್ಯಕ್ಷವಾಗಿತ್ತು. ಇಬ್ರಾಹೀಮ್‌ರವರ 
ಚೂರಿಯಿಂದ ಆಡು ದಿಬಹ್‌ ಆಯಿತು. ಅಲ್ಲಾಹನ ಕರುಣೆಯಿಂದ ಇಸ್ಮಾಈಲ್‌ 
ಉಳಿದುಕೊಂಡರು. ಈ ಮಹಾ ಬಲಿದಾನದ ಸಂಕೇತವಾಗಿ ಜಗತ್ತಿನ ಮುಸ್ಲಿಮರು 
ಈದುಲ್‌ ಅರು್‌ಹಾದಂದು ಸಾಮೂಹಿಕವಾಗಿ ಪ್ರಾಣಿಗಳನ್ನು ಬಲಿ ಕೊಡುತ್ತಾರೆ. 

ಈ ರೀತಿ ಅಲ್ಲಾಹನು ಇಬ್ರಾಹೀಮ್‌ರನ್ನು(ಅ) ಸಂಪೂರ್ಣ ಪರೀಕ್ಷಿಸಿದ ನ೦ತರ 
ಅವರನ್ನು ಜಗತ್ತಿನ ನಾಯಕರನ್ನಾಗಿ ಘೋಷಿಸಿದನು. ಅದನ್ನೇ ಕುರ್‌ಆನ್‌ ಈ ರೀತಿ 
ಹೇಳುತ್ತದೆ, 


ಮಗನ ಬಲಿದಾನ 23 


*ಇಬ್ರಾಹೀಮರನ್ನು ಅವರ ಪ್ರಭು ಕೆಲವು ವಿಷಯಗಳಲ್ಲಿ ಪರೀಕ್ಷಿಸಿದ ಸಂದರ್ಭವನ್ನು 
ಸ್ಮರಿಸಿರಿ. ಅವರು ಅವುಗಳಲ್ಲಿ ಸಫಲರಾದರು." ಆಗ ಅಲ್ಲಾಹನು "ನಾನು ನಿಮ್ಮನ್ನು ಸಕಲ 
ಜನರ ನಾಯಕರನ್ನಾಗಿ ಮಾಡುವವನಿದ್ದೇನೆ" ಎಂದನು. ಆಗ ಇಬ್ರಾಹೀಮರು "ನನ್ನ 
ಸ೦ತಾನಗಳಿಗೂ ಇದೇ ವಾಗ್ದಾನವೇ?" ಎಂದು ಬಿನ್ನವಿಸಿದರು. ಆಗ ಅಲ್ಲಾಹನು "ನನ್ನ 
ವಾಗ್ದಾನವು ಅಕ್ರಮಿಗಳಿಗೆ ಅನ್ವಯಿಸುವುದಿಲ್ಲ" ಎಂದು ಉತ್ತರಿಸಿದನು. (ಅಲ್‌ಬಕರಃ: 124) 

ಹಾಗೂ ಅಲ್ಲಾಹನಿಗೆ ಶರಣು ಹೋಗಿ ಸುನೀತನಾಗಿ ಏಕನಿಷ್ಠೆಯಿಂದ ಇದ್ದ 
ಇಬ್ರಾಹೀಮರನ್ನು 'ಅಲ್ಲಾಹನು ತನ್ನ (ಖಲೀಲ್‌) ಮಿತ್ರನಾಗಿಸಿಕೊ೦ಡನು (ಅನ್ನಿಸಾ: 125) 

ಈ ರೀತಿ ಇಬ್ರಾಹೀಮರು ಅಲ್ಲಾಹನ ಪ್ರೀತಿಗೆ ಪಾತ್ರರಾಗಿ ಜಗತ್ತಿನಲ್ಲಿ ಅತ್ಯಂತ 
ಆದರ್ಶಮಯ ಜೀವನ ನಡೆಸಿದರು...! ' 

ಕುರ್‌ಆನಿನಲ್ಲಿ ಇಬ್ರಾಹೀಮರ ಈ ವಿನಮ್ರ ಭಾವನೆಯನ್ನು ಒ೦ದು ಆದರ್ಶಮಯ 
ಜೀವನದಂತೆ ನಮ್ಮೆಲ್ಲರಿಗೆ ಪರಿಚಯಿಸುತ್ತ "ನಿಮಗೆ ಇಬ್ರಾಹೀಮ್‌ ಮತ್ತು ಅವರ. . 
ಸಂಗಾತಿಗಳಲ್ಲಿ ಒಂದು ಉತ್ತಮ ಆದರ್ಶವಿದೆ. ಇಬ್ರಾಹೀಮ್‌ ಮತ್ತು ಅವರ ಸಂಗಾತಿಗಳ 
ಪ್ರಾರ್ಥನೆ ಇದಾಗಿತ್ತು. 

"ನಮ್ಮ ಪ್ರಭೂ! ನಾವು ನಿನ್ನ ಮೇಲೆಯೇ ಭರವಸೆಯನ್ನಿರಿಸಿದೆವು, ನಿನ್ನ ಕಡೆಗೇ 
ನಾವು ವಾಲಿದೆವು ಮತ್ತು ನಿನ್ನ ಸನ್ನಿಧಿಗೇ ನಮಗೆ ಮರರಲಿಕ್ಕಿದೆ'' (ಆಲ್‌ಮುಮ್ಹಹಿನ: 4) 

ಈ ರೀತಿ ಇಬ್ರಾಹೀಮ್‌ರವರು(ಅ) ಸಮಸ್ತ ಜಗತ್ತಿಗೆ ಮಾದರಿಯಾದರು. 


ಕಅಬಾ ಭವನ ನಿರ್ಮಾಣ 

ಇಬ್ರಾಹೀಮ್‌ರವರು(ಅ) ತಮ್ಮ ಮಡದಿ ಮತ್ತು ಮಗನನ್ನು ಬಿಟ್ಟು ಬಂದಿದ್ದೆ 
ಪ್ರದೇಶದಲ್ಲಿ ಒಂದು ಎತ್ತರವಾದ ದಿಣ್ಣೆ ಇತ್ತು. ಅದೇ 'ಕಅಬಾ'ದ ಸ್ಥಾನವಾಗಿತ್ತು. 
ಬಹಳ ದಿನಗಳಿಂದ ಅದು ಮುಚ್ಚಿ ಹೋಗಿತ್ತು. ಅಲ್ಲಾಹನು ಅದರ ನಿರ್ಮಾಣ 
ಕಾರ್ಯವನ್ನು ಪ್ರವಾದಿ ಇಬ್ರಾಹೀಮ್‌ ಹಾಗೂ ಮಗ ಇಸ್ಮಾಈಲ್‌ರವರಿಂದ 
ಮಾಡಿಸುತ್ತಾನೆ. ತಂದೆ-ಮಗ ಇಬ್ಬರೂ ಸೇರಿ ಆ ಪವಿತ್ರ ಕಾರ್ಯಕ್ಕೆ ಕೈ ಹಾಕುತ್ತಾರೆ. 
ಏಕದೇವತ್ವ ಸಿದ್ಧಾಂತದ ಬುನಾದಿಯಲ್ಲಿ ಈ ಭವನದ ನಿರ್ಮಾಣವಾಗುತ್ತದೆ. ಅವರ 
ತ್ಯಾಗ ಬಲಿದಾನದ ದ್ಯೋತಕವಾಗಿ ಈ ಭವನ ನಿಂತಿದೆ. ಜಗತ್ತಿನ ಮುಸ್ಲಿ: ಮರೆಲ್ಲರೂ 
ಕಲಬಾದಡೆ ಮುಖ ಮಾಡಿ ಆರಾಧನೆ ಮಾಡುತ್ತಾರೆ. ಇದನ್ನು 'ಅಲ್ಲಾಹನ ಭವನ' 
ಎಂದೂ ಕರೆಯುತ್ತಾರೆ. 'ಬೈತುಲ್‌ ಹರಮ್‌' (ಪ್ರತಿಷ್ಠಿತ ಭವನ) 'ಬೈತುಲ್‌ ಅತೀಕ್‌' 
(ಪುರಾತನ ಭವನ) 'ಬೈತುಲ್‌ ಮಆ್‌ಮೂರ್‌' (ಜನನಿಬಿಡ ಭವನ) ಎಂದೂ 
ಕರೆಯುತ್ತಾರೆ. ಇಬ್ರಾಹೀಮ್‌ರವರು ಅಲ್ಲಾಹನೊಂದಿಗೆ ನಿವೇದಿಸಿದ್ದು, "ಈ ಪ್ರತಿಷ್ಠಿತ 
ಭವನದ ಬಳಿ ತನ್ನ ಸಂತಾನವನ್ನು ನೆಲೆಗೊಳಿಸುವುದರ ಉದ್ದೇಶ ಕೇವಲ ಅಲ್ಲಾಹನ 
ಆರಾಧನೆ ನಡೆಯಬೇಕು” ಎಂದಾಗಿತ್ತು. ಇವರಿಬ್ಬರೂ ಕಅಬಾ ಭವನದ ಗೋಡೆಗಳನ್ನು 
ಕಟ್ಟುತ್ತಿದ್ದಾಗ ಹೀಗೆ ಪ್ರಾರ್ಥಿಸುತ್ತಿದ್ದರು. . 


24 ಪ್ರವಾದಿ ಇಬ್ರಾಹೀಮ್‌(ಆ) ಜೀವನ ಮತ್ತು ಸಂದೇಶ 
ಲ) ವಾಪಸ ಸಂದೇಶ; 


“ಓ ಪ್ರಭೂ! ನಮ್ಮಿಂದ ಈ ಸೇವೆಯನ್ನು ಸ್ವೀಕರಿಸು, ನಿಶ್ಚಯವಾಗಿಯೂ ನೀನು 

ಎಲ್ಲವನ್ನೂ ಆಲಿಸುವವನೂ ಎಲ್ಲವನ್ನೂ ತಿಳಿದವನೂ ಆಗಿರುತ್ತೀಯ.'' 
(ಕುರ್‌ಆನ್‌, 2:127) 

ಹಾಗೂ "ಓ ಪ್ರಭು! ನಮ್ಮೂರ್ವರನ್ನೂ ನಿನ್ನ ಆಜ್ಞಾನುಸಾರಿಯಾಗಿ ಮಾಡು. 
ನಮ್ಮ ಸಂತತಿಯಲ್ಲಿ ನಿನ್ನ ಆಜ್ಞಾನುಸಾರಿಯಾದ ಒಂದು ಸಮುದಾಯವನ್ನು ಎಬ್ಬಿಸು. 
ನಮಗೆ ನಿನ್ನ ದಾಸ್ಯ ಆರಾಧನೆಯ ಕ್ರಮಗಳನ್ನು ತೋರಿಸಿಕೊಡು ಹಾಗೂ ನಮ್ಮ 
ಅಪರಾಧಗಳನ್ನು ಕ್ಷಮಿಸು. ನೀನು ಮಹಾ ಕ್ಷಮಾದಾನಿಯೂ ಕರುಣಾನಿಧಿಯೂ 
ಆಗಿರುತ್ತೀಯೆ.'' (ಕುರ್‌ಆನ್‌, 2:128) 

ಹೀಗೆಂದು ಪ್ರಾರ್ಥಿಸುತ್ತಾ ಇಬ್ಬರೂ ಆ ಪವಿತ್ರ ಭವನವನ್ನು ನಿರ್ಮಿಸುತ್ತಿದ್ದರು. 
ಈ ಕರ್ಮ ಯೋಗಿಯು ತನ್ನ ಜೀವನದುದ್ದಕ್ಕೂ ತನ್ನ ಸಮುದಾಯದ ಜನರ ಶ್ರೇಯಸ್ಸಿಗಾಗಿ, 
ಅವರ ಇಹಪರಗಳ ಅಭಿವೃದ್ಧಿಗಾಗಿ ಪ್ರಾರ್ಥಿಸುತ್ತಿದ್ದರೇ ವಿನಹ ಪ್ರಾಪಂಚಿಕ ಸುಖ 
ಭೋಗಗಳಿಗಾಗಿ ಕಿಂಚಿತ್ತೂ ಯೋಚಿಸುತ್ತಿರಲಿಲ್ಲ. ಅವರು ಆ ಭವನದ ನಿರ್ಮಾಣ 
ಮಾಡುತ್ತಿದ್ದಾಗ ಗೋಡೆಗಳು ಎತ್ತರಕ್ಕೆ ಹೋಗುತ್ತಿದ್ದಾಗ ಅವರು ಒಂದು ಕಲ್ಲಿನ ಮೇಲೆ ` 
ನಿಂತು ಕೆಲಸ ಮಾಡುತಿ ತ್ತಿದ್ದರು: ಆ ಕಲ್ಲಿನಲ್ಲಿ ಇಬ್ರಾಹೀಮ್‌ರವರ(ಅ) ಪಾದಗಳ 
ಗುರುತು ಈಗಲೂ ಇದೆ. ಅದನ್ನು ಕಅಬಾ ಭವನದ ಮುಂದೆ ಇಡಲಾಗಿದೆ. ಇದಕ್ಕೆ 
"ಮಕಾಮೆ ಇಬ್ರಾಹೀಮ್‌" ಎಂದು ಕರೆಯುತ್ತಾರೆ. ಹಾಜಿಗಳು ಕಅಬಾದ ಪ್ರದಕ್ಷಿಣೆ 
ಪೂರ್ಣಗೊ೦ಡಾಗ ಇದರ ಮುಂದೆ ಪ್ರಾರ್ಥನೆ ಮಾಡುವುದು ರೂಢಿಯಲ್ಲಿದೆ. 

ಇಬ್ರಾಹೀಮ್‌ರವರು ಒಂದೊಮ್ಮೆ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ "ಓ ನನ್ನ 
ಪ್ರಭೂ! ಈ ನಗರವನ್ನು ಶಾಂತಿಯ ನಗರವನ್ನಾಗಿ ಮಾಡು ಮತ್ತು ಇಲ್ಲಿಯ ನಿವಾಸಿಗಳ 
ಪೈಕಿ ಅಲ್ಲಾಹ್‌ ಮತ್ತು ಅಂತಿಮ ದಿನದಲ್ಲಿ ವಿಶ್ವಾಸವಿಡುವವರಿಗೆ ನಾನಾ ಫಲಗಳ 
ಆಹಾರವನ್ನು ದಯಪಾಲಿಸು" ಎಂದು ಪ್ರಾರ್ಥಿಸಿದ್ದರು. ಇದರ ಫಲವಾಗಿ ಈಗ 
ಮಕ್ಕಾ ನಗರದಲ್ಲಿ ಪ್ರಪಂಚದ ನಾನಾ ಭಾಗಗಳಿಂದ : ಬರುವ ಹಣ್ಣು ಹಂಪಲುಗಳು 
ಬೇರೆ ಯಾವ ಪ್ರದೇಶಗಳಲ್ಲಿಯೂ ಗೋಚರಿಸುವುದಿಲ್ಲ. ಆ ಬಂಜರು ಪ್ರದೇಶದಲ್ಲಿ 
ಏನೂ ಬೆಳೆಯದಿದ್ದರೂ ಸಹ ನೂರಾರು ತರಹದ ತಾಜಾ ಹಣ್ಣುಗಳು ಮಾರುಕಟ್ಟೆ 
ಯಲ್ಲಿರುವುದನ್ನು ನೋಡಿದರೆ ಇಬ್ರಾಹೀಮ್‌ರವರ(ಅ) ಪ್ರಾರ್ಥನೆಯನ್ನು ಅಲ್ಲಾಹನು 
. ಸ್ವೀಕರಿಸಿರುವುದು ಗೋಚರಿಸುತ್ತದೆ. 


ಏಕದೇವ ಸಿದ್ಧಾ೦ತ ಬೇರೆ ಧರ್ಮಗಳಲ್ಲಿ 

ಜಗತ್ತಿನಲ್ಲಿ ಒಂದೇ ತೆರನಾದ ಜನರಿಲ್ಲ. ನಾನಾ ಧರ್ಮ, ಅನೇಕ ನಂಬಿಕೆಗಳು, 
ಆಚಾರ-ವಿಚಾರ, ಸಂಸ್ಕೃತಿಯಲ್ಲಿ ವಿಭಿನ್ನ ನಡತೆಯು ಗೋಚರಿಸುತ್ತವೆ. ಕೆಲವರು ಒಬ್ಬ 
ದೇವನನ್ನು ಇನ್ನು ಕೆಲವರು ಇಬ್ಬರು, ಮೂವರನ್ನು ಹಾಗೂ ಮತ್ತೆ ಕೆಲವರು . 
ಹಲವಾರು ದೇವರನ್ನು ನಂಬುತ್ತಾರೆ, ಆರಾಧಿಸುತ್ತಾರೆ ಇದನ್ನು ಸಾರಾಸಗಟಾಗಿ 


ಏಕದೇವ ಸಿದ್ಧಾಂತ ಬೇರೆ ಧರ್ಮಗಳಲ್ಲಿ 25 
ಅಲ್ಲಗಳೆಯುವಂತಿಲ್ಲ. ಆದರೆ ಪರಸ್ಪರ ಧರ್ಮಗಳನ್ನು ಗೌರವಿಸಬೇಕು, ಮಾನವರೆಲ್ಲಾ 
ಒಂದೇ ಎಂಬ ನೆಲೆಯಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಬೆಳೆಸಿಕೊಳ್ಳಬೇಕು. ಇದು 
ಇಂದಿನ ಜಗತ್ತಿನಲ್ಲಿ ಕಾಣುತ್ತಿಲ್ಲ. . ಪರಸ್ಪರ ದ್ವೇಷ, ಅಸೂಯೆ, ವೈರ ಎದ್ದು 
ಕಾಣುತ್ತದೆ. ಈ ರೀತಿ ವರಿಸಲು ಯಾವ ಧರ್ಮದಲ್ಲಿಯೂ ಹೇಳಿಲ್ಲ. ಒಬ್ಬ ನೈಜ 
ಮುಸ್ಲಿಮನು ತನ್ನ ಧರ್ಮವನ್ನು ಚೆನ್ನಾಗಿ ಅರ್ಥ ಮಾಡಿಕೊ೦ಡಾಗ ಹಾಗೂ ಒಬ್ಬ ನೈಜ 
ಹಿಂದೂ ತನ್ನ ಧರ್ಮದ ಸಾರವನ್ನು ಅರಿತಾಗ ಈ ಗೊ೦ದಲ ಉದ್ಭವಿಸುವುದಿಲ್ಲ. 
ಇಲ್ಲಿ ಬೇರೆ ಬೇರೆ ಧರ್ಮಗಳಲ್ಲಿ ಏಕದೇವ ಸಿದ್ದಾಂತದ ಬಗ್ಗೆ ವಿವರಿಸಲಾಗಿದೆ. 
ಇದನ್ನು ಅರ್ಥ ಮಾಡಿಕೊ೦ಡಲ್ಲಿ ಈ ಗೊ೦ದಲ ನಿವಾರಣೆಯಾಗುತ್ತದೆ. 

ಸಾಮಾನ್ಯವಾಗಿ ಹಿಂದೂಗಳು ವೇದಗಳನ್ನು ಅತ್ಯಂತ ಶ್ರೇಷ್ಠ ಗ್ರಂಥಗಳು ಹಾಗೂ 
ಅತ್ಯ೦ತ ಪ್ರಾಚೀನ ಗ್ರಂಥಗಳೆಂದು ಸಂಬುತ್ತಾರೆ. ಅವುಗಳಲ್ಲೇ ಖುಗ್ಬೇದ, 
ಯಜುರ್ವೇದ, . ಸಾಮವೇದ ಹಾಗೂ ಅಥರ್ವವೇದ ಎಂದು ನಾಲ್ಕು ಭಾಗಗಳಾಗಿದೆ. 
ಇದರ ಜೊತೆಗೆ ನಾನಾ ಉಪನಿಷತ್ತುಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ 
ಕಾವ್ಕಗಳು ಹಾಗೂ ಭಗವದ್ಗೀತೆ ಮೊದಲಾದ ಗ್ರಂಥಗಳನ್ನು ನಂಬುತ್ತಾರೆ. 
ಇವೆಲ್ಲವುಗಳನ್ನು ಅಧ್ಯಯನ ಮಾಡಿದಾಗ "ಏಕದೇವ ಸಿದ್ಧಾಂತ” ಗೋಚರಿಸುತ್ತದೆ. 
“ಏಕಮೇವಾದ್ವಿತೀಯಂ" ಪ್ರಭುವು ಕೇವಲ ಒಬ್ಬನೇ ಆತನ ಹೊರತು ಅನ್ಮರಿಲ್ಲ. 
(ಚ೦ದೋಗ್ಯೊಹನಿಷತ್‌, 6-21) 

"ಎಲ್ಲರಲ್ಲಿರುವವನು, ಜಗತ್ತನ್ನು ಸೃಷ್ಟಿಸುವವನು, ಹಾಗೂ ಲಯ ಮಾಡುವವನಾದ 
ಪರಮೇಶ್ವರನೇ! ನೀನೇ ನಮ್ಮೆಲ್ಲರ ತಂದೆ-ತಾಯಿಯಾಗಿರುವೆ. ಆದುದರಿಂದ ನಿನ್ನನ್ನೇ 
ಸ್ತುತಿಸುತ್ತೇವೆ.” (ಸಾಮವೇದ 304- 2-13) 

ವೀರಶೈವ ಧರ್ಮದಲ್ಲಿ, "ಇಬ್ಬರು ಮೂವರು ದೇವರು ಎಂದು ಉಬ್ಬುಬ್ಬಿ 
ಮಾತನಾಡಬೇಡ ದೇವನೊಬ್ಬ" ಎ೦ದು ವಚನ ಸಾಹಿತ್ಯದಲ್ಲಿ ಏಕದೇವತ್ವದ ಸ್ಪಷ್ಟ 
ನಿಲುವಿದೆ. "ಆ ಪರಮಾತ್ಮನು ಎಲ್ಲ(ದ)ರಲ್ಲಿಯೂ ವ್ಯಾಪಕನು, ಶೀಘ್ರಕಾರಿಯು ಮತ್ತು 
ಅನಂತ ಬಲಶಾಲಿಯೂ, ಶುದ್ಧನೂ, ಸರ್ವಜ್ಞನೂ, ಸರ್ವಾ೦ತರ್ಯಾಮಿಯೂ ಆಗಿದ್ದಾನೆ." 
(ಯಜುರ್ವೇದ, 40-8) 

"ಯಾವನು ಸಮಸ್ತ ಜಗತ್ತಿನಲ್ಲಿ ವ್ಯಾಪಕನಾಗಿದ್ದಾನೋ ಆ ನಿರಾಕಾರನಾದ ಪರಮಾತ್ಮನ 
ಪರಿಮಾಣ, ಅವನ೦ತಹ ವಸ್ತು ಅಥವಾ ಮೂರ್ತಿ ಇಲ್ಲ." (ಯಜುರ್ವೇದ, 32-3) 

"ಯಾವುದು ಕಣ್ಣಿಗೆ ಕಾಣುವುದಿಲ್ಲವೋ, ಯಾವುದರಿಂದ ಕಣ್ಣುಗಳೆಲ್ಲವೂ 
ನೋಡುತ್ತಿವೆಯೋ ಅದನ್ನೇ ನೀನು ಬ್ರಹ್ಮನೆಂದು ತಿಳಿದುಕೋ ಮತ್ತು ಅದರ 
ಉಪಾಸನೆಯನ್ನೇ ಮಾಡು ಹಾಗೂ ಅದರಿಂದ ಬೇರೆಯಾದ ಯಾವ ಸೂರ್ಯ, 
ವಿದ್ಯುತ್‌ ಮತ್ತು ಅಗ್ನಿಯೇ ಮೊದಲಾದ ಜಡಪದಾರ್ಥಗಳಿವೆಯೋ ಅವುಗಳ 
ಉಪಾಸನೆಯನ್ನು ಮಾಡಬೇಡ.” (ಕೇನೋಪನಿಷತ್‌, 1-5) 


26 ಪ್ರವಾದಿ ಇಬ್ರಾಹೀಮ್‌(ಆ) ಜೀವನ ಮತ್ತು ಸಂದೇಶ 


ಈ ರೀತಿ ಹಿಂದೂ ಧರ್ಮದಲ್ಲಿ ಏಕದೇವ ಸಿದ್ಧಾಂತ ಬೇರೂರಿದೆ. ಇದರ ಬಗ್ಗೆ 
ವಿವೇಚಿಸಬೇಕಾಗಿದೆ. ೫1 
ಇಸ್ಲಾಮಿನಲ್ಲಿ ಏಕದೇವ ಸಿದ್ಧಾಂತ 

"ಸ್ಲಾಮ್‌" ಏಕದೇವ ಸಿದ್ಧಾಂತವನ್ನು ಬಲವಾಗಿ ಪ್ರತಿಪಾದಿಸುತ್ತದೆ. ಆರಾಧನೆಗೆ 
ಯೋಗ್ಯನಾಗಿರುವವನು ಕೇವಲ ಅಲ್ಲಾಹನು ಮಾತ್ರ. ಆತನ ಹೊರತು ಅನ್ಕ ಆರಾಧ್ಯರಿಲ್ಲ. 
ಅಲ್ಲಾಹನು ಏಕೈಕನು, ದಯಾಮಯನು, 'ಕರುಣಾನಿಧಿಯು, ಅವನಿಗೆ ಸರಿಸಮಾನರಾರೂ 
ಇಲ್ಲ. ಆತನಿಗೆ ತ೦ದೆ-ತಾಯಿಗಳಿಲ್ಲ ಹಾಗೂ ಆತನಿಗೆ ಯಾವ ಸ೦ತಾನವೂ ಇಲ್ಲ. ಆತನು 
ನಿರಪೇಕ್ಸನು. ಜಗತ್ತು ಆತನನ್ನು ಅವಲಂಬಿಸಿದೆ. ಆತನು ಯಾರನ್ನೂ ಅವಲಂಬಿಸಿಲ್ಲ. 
ಆತನು ಸರ್ವವನ್ನೂ ವೀಕ್ಷಿಸುವವನೂ, ಆಲಿಸುವವನೂ ಆಗಿರುವನು.. ಆತನು ನಿರ್ಣಾಯಕ 
ದಿನದ ಅಧಿಪತಿ, ಆತನು ಸರ್ವಜ್ಞ ಆತನು ಅತಿಶ್ರೇಷ್ಠ ತೀರ್ಪುಗಾರ. ಆತನ ಹಿಡಿತದಿಂದ 
ಯಾರೂ ತಪ್ಪಿಸಿಕೊಳ್ಳಲಾರರು. ಆತನನ್ನು ಮಾತ್ರ ಭಯಪಡಬೇಕು. ಆತನು ಸಕಲ 
ದೌರ್ಬಲ್ಯ ದೋಷಗಳಿಂದ ವಿಮುಕ್ತನು. ಇಂತಹ ಪ್ರಭುವನ್ನು, ಸೃಷ್ಟಿಕರ್ತನನ್ನು ಆರಾಧಿಸುವ 
ಭಾವನೆ ಇಸ್ಲಾಮಿನಲ್ಲಿದೆ. 

ಈ ಸಿದ್ಧಾಂತದ ರೂವಾರಿ ಇಬ್ರಾಹೀಮ್‌ರವರು(ಅ) ಕಲಬಾ ಭವನವನ್ನು 
ನಿರ್ಮಿಸುತ್ತಾರೆ. ಕೆಲಸ ಮುಗಿದ ನಂತರ ಅಲ್ಲಾಹನು ಇಬ್ರಾಹೀಮ್‌ರಲ್ಲಿ ''ಜನರನ್ನು 
ಕೂಗಿ ಕರೆಯಿರಿ. ಹಜ್ಜ್‌ ಯುತ್ರೆಗಾಗಿ ಸಾರ್ವತ್ರಿಕ ಕರೆ ನೀಡಿರಿ” (ಆಲ್‌ಹಜ್ಜ್‌: 27) 
ಎಂದು ಆಜ್ಞಾಪಿಸುತ್ತಾನೆ. ಆಗ ಪ್ರವಾದಿಯವರು ' "ಪ್ರಭೂ! ನನ್ನ ಶಬ್ದ ಅದೆಲ್ಲಿಯ 
ವರೆಗೆ ಹೋಗಬಹುದು? ಬಹಳ ದೂರ ಇರುವ ಜನರಿಗೆ ನನ್ನ ಕೂಗು 
ಕೇಳಿಸುವುದಾದರೂ ಹೇಗೆ?” ಎಂದು ಮೊರೆಯಿಡುತ್ತಾರೆ. ಆಗ ಅಲ್ಲಾಹನು "ನೀವು ಕರೆ 
ನೀಡಿರಿ. ಅದನ್ನು ಜನರಿಗೆ ತಲುಪಿಸುವ ಕಾರ್ಯ ನನ್ನದು" ಎ೦ದಾಗ ಇಬ್ರಾಹೀಮ್‌ರವರು 
'ಅಬೂಕುಬೈಸ್‌' ಬೆಟ್ಟದ ಮೇಲೇರಿ ಗಟ್ಟಿಯಾಗಿ, "ಓ ಮಾನವ ಸಮುದಾಯವೇ! 
ಏಕದೇವನಾದ ಅಲ್ಲಾಹನ ಆರಾಧನೆಗಾಗಿ ಈ ಭವನಕ್ಕೆ ಬಂದು ಹಜ್ಜ್‌ ನಿರ್ವಹಿಸುವಂತೆ 
ಅಲ್ಲಾಹನು ಆಜ್ಞಾಪಿಸಿದ್ದಾನೆ. ಇಲ್ಲಿಗೆ ಬ೦ದು ಹಜ್ಜ್‌ ನಿರ್ವಹಿಸಿರಿ” ಎ೦ದು ಕೂಗಿ 
ಕರೆಯುತ್ತಾರೆ. ಇವರ ಕೂಗು ಅದೆಷ್ಟು ದೂರ ಹೋಗಿರಬಹುದು! ಆದರೂ ಅಲ್ಲಾಹನು 
ಆ ಕರೆಯನ್ನು ಜನರಿಗೆ ತಲುಪಿಸಿದನು. ಇಬ್ನು ಅಬ್ಬಾಸ್‌ರವರ(ರ) ವರದಿಯಂತೆ, ಆ 
ಕಾಲದ ಜನರು ಕರೆಯನ್ನು ಕೇಳಿರಲಿಲ್ಲ. ಅವರ ಪುರುಷರ ಬೆನ್ನೆಲುಬಿನಿಂದ ಮತ್ತು 
ಮಹಿಳೆಯರ ಗರ್ಭದಿಂದ ಜನಿಸಿದ ಪೀಳಿಗೆಯು ಈ ಕರೆಯನ್ನು' ಕೇಳಿ ಅಲ್ಲಿಗೆ 

೦ದಿತು. 4000 ವರ್ಷಗಳಿಂದಲೂ ಲಕ್ಷೋಪಲಕ್ಷ ಜನಸಾಗರ ವಿವಿಧ ಭಾಗಗಳಿಂದ, 
ಜಗತ್ತಿನ ಮೂಲೆಮೂಲೆಗಳಿಂದ ಪ್ರತೀವರ್ಷ ಹಜ್ಜ್‌ ನಿರ್ವಹಿಸಲು ಈ ಪವಿತ್ರ 
ಭವನಕ್ಕೆ ಬರುತ್ತಿರುತ್ತಾರೆ ಹಾಗೂ ಏಕದೇವ ಸಿದ್ದಾಂತವನ್ನು ಸಾರುತ್ತಿದ್ದಾರೆ. 


ಇಸ್ಲಾಮಿನಲ್ಲಿ ಏಕದೇವ ಸಿದ್ಧಾಂತ 27 


ಇಬ್ರಾಹೀಮ್‌ರವರ(ಅ) ಕರೆಯ ತಿರುಳು ಏಕದೇವ ಹಾಗೂ ಏಕ ಮಾನವಕುಲ 
ಎಂಬುದೇ ಆಗಿದೆ. ಏಕದೇವಶ್ಚವನ್ನು ಯಥಾವತ್ತಾಗಿ ಅಂಗೀಕರಿಸುವುದರಿಂದ ಎಲ್ಲಾ 
ಸಮಸ್ಯೆಗಳಿಗೂ ಪರಿಹಾರ ದೊರೆಯುವುದೆಂದೇ ಅಲ್ಲಾಹನ ನಿರ್ಣಯವಾಗಿದೆ...! 


ಕಅಬಾ ಭವನದ ಮಹತ್ವ 

ಜಗತ್ತಿನ ಕೇ೦ದ್ರ ಬಿ೦ದುವಿನಲ್ಲಿ ಈ ಪವಿತ್ರ ಭವನ ನಿರ್ಮಾಣವಾಗಿದೆ. ಇದರಲ್ಲಿ 
ಪ್ರವೇಶಿಸಿದವನಿಗೆ ಶಾ೦ತಿ ದೊರೆಯುತ್ತದೆ. ಈ ದೇವ ಭವನ ಮತ್ತು ಪುಣ್ಮ ಸ್ಥ ಸ್ಥಳಕ್ಕೆ ಬೇರೆ 
ಯಾವ ಸ್ಥಳವೂ ಸರಿಸಾಟಿಯಾಗಲಾರದು. ಅದು ಮನಸ್ಸಿನ ಕೇಂದ್ರ, ಕಣ್ಣಿಗೆ ತಂಪು. 
ಇದರಲ್ಲಿ ಆರಾಧನೆ ಮಾಡಿದ್ದಲ್ಲಿ ಬೇರೆ ಕಡೆ ಮಾಡುವುದಕ್ಕಿಂತ ಒಂದು ಲಕ್ಷ ಪಟ್ಟು 
ಜಾಸ್ತಿ ಪುಣ್ಮ ಲಭಿಸುತ್ತದೆ ಎ೦ಬ ಹದೀಸ್‌ ಇದೆ. ಹ. ಅತಾತಾಈಬಿಯವರು(ರ) ಹೇಳಿರುವ 
ಪ್ರಕಾರ, "ಕಅಬಾ ಭವನದ ಕಡೆಗೆ ಒಂದು ದೃಷ್ಟಿ ಬೀರುವುದೆ೦ದರೆ ಒ೦ದು ವರ್ಷವಿಡೀ 
ನಫಿಲ್‌ ನಮಾರುಖ್‌ ನಿರ್ವಹಿಸುವುದಕ್ಕಿ೦ತ ಮಿಗಿಲಾಗಿದೆ” ಇದರಿಂದ ಕಅಬಾ ಭವನದ" 
ಅಪಾರ ಮಹತ್ವದ ಅರಿವಾಗುತ್ತದೆ. 
ಸಾಮಾನ್ಯವಾಗಿ ಕಅಬಾ ಭವನದ ಪ್ರದಕ್ಷಿಣೆಯನ್ನು ವಿಗ್ರಹಗಳ ಪ್ರದಕ್ಷಿಣೆಗೆ 
ಹೋಲಿಸುವ ಪರಿಪಾಠವಿದೆ. ಹಿಂದೂಗಳು ವಿಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವಂತೆ - 
ಮುಸ್ಲಿಮರೂ ಸಹ. ಈ ಭವನದ ಪ್ರದಕ್ಷಿಣೆ ಮಾಡುತ್ತಾರೆ. ಇದು ಸರಿಯಲ್ಲ. ಕಅಬಾ 
ಎಂಬುದು ಚೌಕಾಕಾರದ ಒ೦ದು ಕಟ್ಟಡ ಮಾತ್ರ. ನಾಲ್ಕು ಗೋಡೆಗಳು ಮತ್ತು ಅದರ 
ಮೇಲೆ ಮೇಲ್ಭಾವಣಿಯಿಲ್ಲ. ಇದರಲ್ಲಿ ಯಾವ ವಿಗ್ರಹವೂ ಇಲ್ಲ. ಇದರ ಪ್ರದಕ್ಷಿಣೆಯ : 
ಭಾವನೆಯೇ ಬೇರೆಯಾಗಿದೆ. ಇದರ ಒ೦ದು ಮೂಲೆಯಲ್ಲಿ ಒಂದು ಕಪ್ಪು ಕಲ್ಲನ್ನು 
ಇರಿಸಲಾಗಿದೆ. ಇದಕ್ಕೆ "ಹಜರುಲ್‌ ಅಸ್ವದ್‌" (ಕಪ್ಪು ಕಲ್ಲು) ಎನ್ನುವರು. ಇದರ 
ಬಗ್ಗೆಯೂ ಸಹ ತಪ್ಪುಕಲ್ಪನೆಗಳಿವೆ. 

ಇಬ್ರಾಹೀಮ್‌ರವರು(ಅ) ಕಅಬಾ ಭವನ ನಿರ್ಮಿಸುತ್ತಿದ್ದಾಗ ಅವರ ಮಗ 
ಇಸ್ಮಾಈಲ್‌ರವರು ಕಲ್ಲುಗಳನ್ನು ತಂದು ಕೊಡುತ್ತಿದ್ದರು. ತಂದೆಯವರು ಗೋಡೆಗಳಲ್ಲಿ 
ಕಲ್ಲುಗಳನ್ನು ಜೋಡಿಸುತ್ತಿದ್ದರು. ಆಗ ಇಬ್ರಾಹೀಮ್‌ರವರು ಮಗನಿಗೆ "ಒಂದು 
ಒಳ್ಳೆಯ ಕಲ್ಲನ್ನು ಆರಿಸಿ ತೆಗೆದುಕೊಂಡು ಬಾ, ಅದನ್ನು ಜನರಿಗೆ ಗುರುತಿಗಾಗಿ 
ಇಡಬೇಕಾಗಿದೆ" ಎ೦ದಾಗ ಮಗನು ಒಂದು ಒಳ್ಳೆಯ ಕಲ್ಲನ್ನು ಆರಿಸಿ ತಂದು ತಂದೆಗೆ 
ಕೊಡುತ್ತಾರೆ. ಆದರೆ ಅದು ಅವರಿಗೆ ಹಿಡಿಸಲಿಲ್ಲ. ಬೇರೊಂದು ಕಲ್ಲನ್ನು ತರಲು 
ಆಜ್ಞಾಪಿಸುತ್ತಾರೆ. ಆಗ ಇಸ್ಮಾಈಲ್‌ರವರು ಬೇರೆ ಕಲ್ಲು ತರುವುದರೊಳಗೆ 
ಇಬ್ರಾಹೀಮ್‌ರವರು ಒಂದು ಕಲ್ಲನ್ನು ಗೋಡೆಯಲ್ಲಿ : ಜೋಡಿಸಿರುತ್ತಾರೆ. ಆಗ 
ಇಸ್ಮಾಈಲ್‌ರವರು ತಂದೆಗೆ, "ಅಪ್ಪಾ! ಈ ಕಲ್ಲನ್ನು ಯಾರು ತಂದುಕೊಟ್ಟರು" 
ಎಂದಾಗ ಅವರು "ನಿನಗಿಂತ ಅಧಿಕ ಚುರುಕಾಗಿರುವವರು" ಎನ್ನುತ್ತಾರೆ. ಇದನ್ನು 
ದೇವಚರ "ಜಿಬ್‌ರೀಲ್‌"ರವರು ತಂದು ಇಟ್ಟಿರುವುದಾಗಿ ಪ್ರತೀತಿ ಇದೆ. ಇದು ಒಂದು 


28 ಪ್ರವಾದಿ ಇಬ್ರಾಹೀಮ್‌(ಅ) ಜೀವನ ಮತ್ತು ಸಂದೇಶ 


ಗುರುತಿನ ಸಂಕೇತ ಮಾತ್ರವಾಗಿದೆ. ಹಾಜಿಗಳು ಈ ಮೂಲೆಯಿಂದ ಪ್ರದಕ್ಷಿಣೆ 
ಪ್ರಾರ೦ಭಿಸಿ ಇಲ್ಲಿಗೇ ಮುಗಿಸುತ್ತಾರೆ. 

ಒಮ್ಮೆ ಖಲೀಫಾ ಉಮರುಲ್‌ ಫಾರೂಕ್‌ರವರು(ರ) ಕಲಬಾಕ್ಕೆ ಪ್ರದಕ್ಷಿಣೆ 
ಮಾಡುವಾಗ ಅವರು ಆ ಕಲ್ಲಿನ ಮುಂದೆ ನಿಂತು, "ನೀನು ಕೇವಲ ಒಂದು ಕಲ್ಲು 
ಮಾತ್ರ ಎಂದು ನನಗೆ ತಿಳಿದಿದೆ. ನಿನ್ನಿಂದ ಯಾವ ಲಾಭವೂ ಇಲ್ಲ ಹಾಗೂ ಯಾವ 
ನಷ್ಟವೂ ಇಲ್ಲ. ನಿನ್ನಲ್ಲ ಯಾವ .ಸಾಮರ್ಥ್ಯವೂ ಇಲ್ಲ....! ಪ್ರವಾದಿಯವರು(ಸ) 
ನಿನ್ನನ್ನು ಚು೦ಬಿಸಿರುವುದರಿ೦ದ ಮಾತ್ರ ನಾನು ನಿನ್ನನ್ನು ಚುಂಬಿಸುತ್ತೇನೆ. ಅದಿಲ್ಲದಿದ್ದರೆ 
ನಾನು ನಿನ್ನನ್ನು ಚುಂಬಿಸುತ್ತಿರಲಿಲ್ಲ" ಎಂದು ಹೇಳುತ್ತಾರೆ. ಇದರಿಂದ ಇದರ ನೈಜ 
ವಾಸ್ತವಿಕತೆಯ ಅರಿವಾಗುತ್ತದೆ. ಹಜ್ಜ್‌ ವೇಳೆ ಈ ಕಲ್ಲನ್ನು ಚುಂಬಿಸಲೇಬೇಕೆಂಬ 
ಕಡ್ಡಾಯ ವಿಧಿಯಿಲ್ಲ ಹಾಗೂ ಅದರ ಆರಾಧನೆ ಮಾಡುತ್ತಿಲ್ಲ. ಯಾವ ಮುಸ್ಲಿಮನೂ 
ತನ್ನ ಮನೆಯಲ್ಲಿ ಈ ಕಲ್ಲಿನಂತಹ ಯಾವ ವಸ್ತುವನ್ನೂ ಇಟ್ಟುಕೊಂಡಿಲ್ಲ...! ಅದಕ್ಕೆ 
ಅಷ್ಟು ಮಹತ್ವವಿದ್ದಿದ್ದರೆ ಮುಸ್ಲಿಮರೂ ತಮ್ಮ ಮನೆಗಳಲ್ಲಿ ಅಂತಹ ಕಲ್ಲಿನ 
ಚಿತ್ರವನ್ನಾದರೂ ಇಡುತ್ತಿದ್ದರು. ಆದರೆ ಯಾವ ಮನೆಯಲ್ಲೂ ಅದು ಗೋಚರಿಸುವುದಿಲ್ಲ. 
ಮುಸ್ಲಿಮರು ಹಜರುಲ್‌ ಅಸ್ವದನ್ನು ಆರಾಧಿಸುತ್ತಾರೆಂಬ ವಾದ ನಿರಾಧಾರವಾದುದು. 
ಹಜ್ಜ್‌ನ ವಾಸ್ತವಿಕತೆ 

ಕಅಬಾ ಭವನದ ನಿರ್ಮಾಣ ಯಾವುದರ ಸಲುವಾಗಿ ಆಗಿತ್ತೆಂಬುದು ಈ ಹಿಂದೆಯೇ 
ವಿವರಿಸಲಾಗಿದೆ. ಹಜ್ಜ್‌ ಕರ್ಮ ಇಸ್ಲಾಮಿನ ಮುಖ್ಯ ವಿಧಿಗಳಲ್ಲಿ ಒಂದಾಗಿದೆ. 
ಪ್ರವಾದಿಯವರು(ಸ) ತಮ್ಮ ಒ೦ದು ವಚನದಲ್ಲಿ ಈ ರೀಶಿ ಹೇಳಿರುವರು, "ಇಸ್ಲಾಮಿನ 
ತಳಹದಿಯು 5 ವಸ್ತುಗಳಲ್ಲಿದೆ. 1) ಅಲ್ಲಾಹನ ಹೊರತು ಅನ್ನ ಆರಾಧ್ಯರಿಲ್ಲ ಹಾಗೂ 
ಮುಹಮ್ಮದ್‌ರವರು(ಸ) ಅಲ್ಲಾಹನ ಸಂದೇಶವಾಹಕರು ಹಾಗೂ ದಾಸರು ಆಗಿರುವರೆ೦ದು 
ಸಾಕ್ಸ್ಮ ನುಡಿಯುವುದು. 2) ನಮಾರಖ್‌ ಸಂಸ್ಥಾಪಿಸುವುದು.' 3) ರುಕಾತ್‌ (ಕಡ್ಡಾಯದಾನ) 
ನೀಡುವುದು. 4) ರಮರುಾನ್‌ ತಿಂಗಳಲ್ಲಿ ಹಗಲು ಉಪವಾಸ ವ್ರತ ಆಚರಿಸುವುದು 
ಹಾಗೂ 5) ಜೀವನದಲ್ಲಿ ಒಂದು ಬಾರಿ ಹಜ್ಜ್‌ ನಿರ್ವಹಿಸುವುದು. 
ಆರಾಧನೆಗಳಲ್ಲಿ ಎರಡು ವಿಧ. ಹಜ್ಜ್‌ ಈ ಎರಡೂ ಬಗೆಯ ಆರಾಧನೆಗಳ 
ನ್ನೊಳಗೊಂಡಿದೆ. ಇದರಲ್ಲಿ ಸ್ವತಃ ಮನುಷ್ಯನು ತನ್ನನ್ನು ತೊಡಗಿಸಬೇಕು. ದೂರದೂರದಿಂದ 
ಪ್ರಯಾಣ ಬೆಳೆಸಿ ಮನೆ ಮಠ, ನೆ೦ಟರಿಷ್ಟರು, ಹೆ೦ಡತಿ ಮಕ್ಕಳನ್ನು ತೊರೆದು ಅಲ್ಲಾಹನ 
ಹೆಸರಿನಲ್ಲಿ ಹೊರಡಬೇಕು ಹಾಗೂ ಆದಕ್ಕಾಗಿ ತಾನು ಗಳಿಸಿದ ಹಣವನ್ನೂ ವೆಚ್ಚ 
ಮಾಡಬೇಕು. ಇದು ಅತ್ಯಂತ: ಮಹತ್ವವಾದ ಆರಾಧನೆಯಾಗಿದೆ. ಅಲ್ಲಾಹನ ಮಾರ್ಗದಲ್ಲಿ 
ಆತನ ಅತಿಥಿಯಾಗಿ ಹೋಗುವ ರೀತಿ, ಆತನನ್ನು ಹಗಲಿರುಳೂ ಆರಾಧಿಸುವ ರೀತಿ 
ಅತ್ಯಂತ ಭಾವುಕವಾಗಿರುತ್ತದೆ. 

ಹಜ್ಜ್‌ ಮಾಡುವವರು ಹೇಳುವ ತಲ್ಪಿಯಾ (ಅಲ್ಲಾಹನನ್ನು ಸ್ಮರಿಸುವುದು) ಅದೆಷ್ಟು 
ಭಾವಪೂರ್ಣವಾಗಿದೆ. 


''ಲಬ್ಬೈಕಲ್ಲಾಹುಮ್ಮ ಲಬ್ಬೈಕ್‌. ಲಬ್ಬೈಕ ಲಾ ಶರೀಕಲಕ ಲಬ್ಬೈಕ್‌ ಇನ್ನಲ್‌ ಹಮ್ಹ 
ವನ್ನಿಲ್‌ಮತ ಲಕ ವಲ್‌ ಮುಲ್ಕ್‌ ಲಾ ಶರೀಕಲಕ್‌.'' 

(ನಾನು ಹಾಜರಿದ್ದೇನೆ. ಓ ಅಲ್ಲಾಹ್‌! ನಾನು ಹಾಜರಿದ್ದೇನೆ. ನಿನಗಾರೂ ಸಹಭಾಗಿ 
ಗಳಿಲ್ಲ. ನಾನು ಹಾಜರಿದ್ದೇನೆ. ಸ್ತುತಿ ಸ್ತೋತ್ರವೂ ನಿಸ್ಸಂದೇಹವಾಗಿಯೂ ನಿನಗೇ 
ಆಗಿವೆ. ಅನುಗ್ರಹವೆಲ್ಲವೂ ನಿನ್ನದೇ ಆಗಿದೆ. ಆಧಿಪತ್ಯವು ಸರ್ವ ಸಂಪೂರ್ಣವಾಗಿ 
ನಿನ್ನದೇ ಆಗಿದೆ. ನಿನಗಾರೂ ಸಹಭಾಗಿಗಳಿಲ್ಲ.) 

ಎಂದು ಏಕಕ೦ಠದಿ೦ದ ಏಕದೇವತ್ವದ ಪರಾಕಾಷ್ಠೆಯನ್ನು ಪ್ರತಿಬಿ೦ಬಿಸುತ್ತ ಸುತ್ತುವ 
ದೃಶ್ಯ...! ಅದೆಷ್ಟು ಮಹತ್ವದ್ದಾಗಿದೆ...! ಒಂದು ಬಿಳಿಯ ಬಟ್ಟೆಯನ್ನು ಸುತ್ತಿಕೊಂಡು 
ಒ೦ದು ಬಟ್ಟೆಯನ್ನು ಹೆಗಲ ಮೇಲೆ ಹಾಕಿಕೊ೦ಡು ತಲೆಯ ಮೇಲೆ ಏನೂ ಹಾಕದೆ ತನ್ನ 
ಸರ್ವಸ್ವವನ್ನೂ ಅಲ್ಲಾಹನಿಗೆ ಅರ್ಪಿಸುತ್ತ "ನನ್ನ ನಮಾರು್‌, ನನ್ನ ಸಕಲ ಆರಾಧನೆಗಳು, 
ನನ್ನ ಜೀವನ, ನನ್ನ ಮರಣ ಎಲ್ಲವೂ ಏಕೈಕನಾದ ಅಲ್ಲಾ! ಹನಿಗಾಗಿ” ಎಂದು ಅಲ್ಲಾಹನ 
ಹಿರಿಮೆಯನ್ನು ಕೊ೦ಡಾಡುತ್ತಾ, ಅಲ್ಲಾಹನ ಅನನ್ಯ ದಾಸನಂತೆ ತಿರುಗಾಡುವ ಹಾಜಿಯ 
ನೈಜತೆಯನ್ನು ನೋಡಬೇಕಾದಲ್ಲಿ ದುಲ್‌ಹಜ್ಜ್‌ ತಿಂಗಳಲ್ಲಿ ಹಾಜಿಗಳು ದೀಪದ ಸುತ್ತಲೂ 
ಪತಂಗಗಳು ಸುತ್ತುವಂತೆ ಕಅಬಾದ ಸುತ್ತಲೂ" ತಿರುಗಾಡುವುದನ್ನು , ನೋಡಬೇಕು! 

ಅದೊಂದು ಜಾಗತಿಕ ಸಮ್ಮೇಳನ. ಜಗತ್ತಿನ ನಾನಾ ಮೂಲೆಗಳಿಂದ -ನಾನಾ 
ಭಾಷೆಗಳನ್ನಾಡುವ, ವಿವಿಧ ನಾಗರಿಕತೆಯನ್ನು ಹೊಂದಿರುವ ಕರಿಯ-ಬಿಳಿಯ, ಬಡವ- 
ಪ್ರೀಮಂತರೆಂಬ ವ್ಯತ್ಕಾಸವಿಲ್ಲದೆ. ಒಂದೇ ತೆರನಾದ ವಸ್ತ್ರ ಧರಿಸಿ ಅಲ್ಲಾಹನ 
ಸಮ್ಮುಖದಲ್ಲಿ ಎಲ್ಲರೂ ಸಮಾನರು...! ಇಲ್ಲಿ ಅಂತಸ್ತಿಗೆ ಬೆಲೆಯಿಲ್ಲ. ಕೇವಲ 
ಧರ್ಮನಿಷ್ಠೆಯನ್ನು ಮಾತ್ರ ನೋಡಲಾಗುತ್ತದೆ ಎಂಬ ಕಟು ಸತ್ಯವನ್ನು ತೋರ್ಪಡಿಸುವ 
ಈ ಸಮ್ಮೇಳನ ನಿಜಕ್ಕೂ ಅತ್ಯದ್ಭುತವಾದುದು. ಒಬ್ಬರಿಗೊಬ್ಬರು ಪರಿಚಯವಿಲ್ಲದ, 
ಭಾಷೆ ತಿಳಿಯದ ಜನರ ಮಧ್ಯೆ ಅದಾವುದೋ ಭಾವುಕತೆ, ಭ್ರಾತೃಪ್ರೇಮ, ನೈಜ 
ವಾತ್ಸಲ್ಯ ಮನೆಮಾಡಿರುತ್ತದೆ. ನಗು ನಗುತ್ತ ಸಲಾಮ್‌ ಹೇಳುವುದು, ಕೈ 
ಕುಲುಕಿಸುವುದು, ಪರಸ್ಪರ ಅಪ್ಪಿಕೊಳ್ಳುವುದು, ಭುಜಕ್ಕೆಭುಜ ತಾಗಿಸಿಕೊಂಡು ನಿಂತು 
ಸಾಮೂಹಿಕ ನಮಾರಭ್‌ ಮಾಡುವುದು ಇದನ್ನು ನೋಡಿದರೆ ನೈಜ ಪ್ರಜಾಸತ್ತೆಯ ' 
ಅರಿವಾಗುತ್ತದೆ. ಒಂದೇ ತಾಯಿಯ ಮಕ್ಕಳಂತೆ, ಒಂದೇ ಕುಟುಂಬದ ಸದಸ್ಯರಂತೆ 
ನಡೆದುಕೊಳ್ಳುವ ರೀತಿ ಇಸ್ಲಾಮಿನ ಮಹೋನ್ನತೆಯನ್ನು ಪ್ರತಿಬಿಂಬಿಸುತ್ತದೆ! ಇಂತಹ 
ಪವಿತ್ರ ಭಾವನೆಯನ್ನು ಬಿ೦ಬಿಸಲೋಸುಗ, ಸೌಹಾರ್ದತೆಯ ಪ್ರತೀಕವನ್ನು ನೆನಪಿಗೆ 
ತರುವ . ಸಲುವಾಗಿ ಪ್ರವಾದಿ ಇಬ್ರಾಹೀಮ್‌ರವರು(ಅ) ಕಅಬಾ ಭವನವನ್ನು 
ನಿರ್ಮಿಸಿದ್ದರು. ಅವರೇ ಇದರ ರೂವಾರಿ. 

ಹಜ್ಜ್‌ನ ಎಲ್ಲಾ ವಿಧಿಗಳಲ್ಲಿ ಇಬ್ರಾಹೀಮ್‌(ಅ) ಅವರ ಆದರ್ಶ ಪತ್ನಿ ಹಾಜರಾ(ಅ) 
ಮತ್ತು ಇಸ್ಮಾಈಲ್‌ರವರ ಪೂರ್ಣ ಜೀವನವು ಅನಾವರಣಗೊ೦ಡು ಅದು ಕಣ್ಣಿಗೆ 
ಗೋಚರಿಸುತ್ತದೆ. ಕಅಬಾ ಪ್ರದಕ್ಷಿಣೆ, ರುಮ್‌ ರುಮ್‌ ನೀರು ಕುಡಿಯುವುದು, ಸಘಾ- 


30 ಪ್ರವಾದಿ ಇಬ್ರಾಹೀಮ್‌(ಅ) ಜೀವನ ಮತ್ತು ಸಂದೇಶ 


ಮರ್ವಾಗಳ ಮಧ್ಯೆ ಸಈ ಮಾಡುವುದು ಇವುಗಳಲ್ಲೆಲ್ಲಾ ಒಂದು ಉಜ್ವಲ ಸಂದೇಶ 
ಒಳಗೊಂಡಿದೆ. ಬಾಯಾರಿ ನಿತ್ರಾಣವಾಗಿದ್ದ ಹಸುಳೆ ಇಸ್ಮಾಈಲ್‌ರ ಪ್ರಾಣ ರಕ್ಷಣೆಗಾಗಿ, 
ಒಂದು ಗುಟುಕು ನೀರಿಗಾಗಿ ಅಬಲೆಯಾದ ಹಾಜರಾ ಓಡಿದ ಹಾಗೂ ಅಲ್ಲಾಹನ 
ಭರವಸೆಯಲ್ಲಿ ನೀರಿಗಾಗಿ ಪರದಾಡಿದ ದೃಶ್ಶ ಹಾಗೂ `ಅವರ ಅನನ್ಕ ತ್ಕಾಗದ 
ನೆನಪಾಗುತ್ತದೆ. ಅಲ್ಲಾಹನ ನೈಜ ದಾಸನು ತನ್ನ ದಾಸ್ಕತನವನ್ನು ಅಲ್ಲಾಹನೊಬ್ಬನಿಗೇ 
ಮುಡುಪಾಗಿರಿಸಿ ತಲ್ಲೀನನಾದರೆ ಬಂಡೆಕಲ್ಲುಗಳಲ್ಲಿ ಎಳೆ ಹಸುಳೆಯ ಕಾಲುಗಳ ಬಡಿತದಿಂದ 
ನೀರಿನ ಬುಗ್ಗೆ ಚಿಮ್ಮುವ ಸೋಜಿಗವು ಸಂಭ್ರಮಿಸುತ್ತದೆ ಎಂಬ ಅಂಶ ಅದೆಷ್ಟು 
ಶ್ರೇಷ್ಠ! ಮಿನಾದಲ್ಲಿ ಪ್ರಾಣಿಗಳನ್ನು ಬಲಿಕೊಡುವ ದೃಶ್ಯ ತ೦ದೆ ಮಗನ ಮಹೋನ್ನತ 
ಪರೀಕ್ಷೆಯ ಅಂಶ ಹಾಗೂ ಅದರಲ್ಲಿ ಅವರಿಬ್ಬರೂ ಉತ್ತೀರ್ಣರಾಗಿ ಅಲ್ಲಾಹನ ಕೃಪೆಗೆ 
ಪಾತ್ರರಾದ ಚಿತ್ರ ಅನಾವರಣಗೊಳ್ಳುತ್ತದೆ. 

ಹಜ್ಜ್‌ ದಿನವು ಧರ್ಮದ ಸಂಪೂರ್ಣತೆ ಮತ್ತು ಅನುಗ್ರಹಗಳ ಸುವಾರ್ಶೆಯ ದಿನವೂ 
ಆಗಿದೆ. ಹಜ್ಜ್‌ ಆರಾಧನೆಗಳ ಪೂರ್ಣತೆಯೂ ಆಗಿದೆ. ಇದರಲ್ಲಿ ಆರಾಧನೆಗಳ ಎಲ್ಲಾ 
ಅಂಶವೂ ಗೋಚರಿಸುತ್ತದೆ. ಇದನ್ನು ಇಸ್ಲಾಮಿನ ಸಾರಾ೦ಶವೆ೦ದರೆ ತಪ್ಪಾಗಲಾರದು. 
ಪ್ರವಾದಿಯವರ(ಸ) ಈ ಮಾತಿನಿಂದ ಹಜ್ಜ್‌ನ ಪಾವಿತ್ರತೆಯನ್ನು ಅರಿಯಬಹುದು" ಯಾರು 
ಅಲ್ಲಾಹನಿಗಾಗಿ ಹಜ್ಜ್‌ ನಿರ್ವಹಿಸಿದನೋ ಮತ್ತು ಆ ಸಂದರ್ಭದಲ್ಲಿ ಯಾವುದೇ ಅಪ್ರಿಯ 
ಕಾರ್ಯಗಳನ್ನು ಮಾಡುವುದಿಲ್ಲವೋ ಅಂತಹ ವ್ಯಕ್ತಿ ಹಜ್ಜ್‌ನಿಂದ ಮರಳುವಾಗ ಆಗ ತಾನೆ 
ಹುಟ್ಟಿದ ಮಗುವಿನಂತಾಗುತ್ತಾನೆ." ಇದರಿ೦ದ ಹಜ್ಜ್‌ ಅದೆಂತಹ ಉಜ್ವಲ ತಪಸ್ಸು ಎಂಬ 
ಅಂಶ ಗೋಚರಿಸುತ್ತದೆ. ಆತನ ಗತ ಪಾಪಗಳು ಕ್ಷಮಿಸಲ್ಪಟ್ಟು ಅವನ ಬಾಳು 
ಶುದ್ಧವಾಗುತ್ತದೆ ಎಂದಿರುವರು. ಇನ್ನೊಂದೆಡೆ ಪ್ರವಾದಿಯವರು(ಸ), "ಅರಫಾ ದಿನದಂದು 
ಅಲ್ಲಾಹನು, ಭೂಮಿ ಆಕಾಶಗಳ ಮಧ್ಯೆ ಬ೦ದಿಳಿಯುವನು ಮತ್ತು ದೇವಚರರೊಡನೆ 
ಹೀಗೆನ್ನುವನು, "ನೋಡಿರಿ!' ಕೂದಲು ಕೆದರಿರುವ, ಧೂಳು ಮೆತ್ತಿಕೊಂಡಿರುವ ಈ ನನ್ನ 
ದಾಸರು ದೂರ ದೂರದಿಂದ ಬಂದಿರುವರು. ಇದೋ ನಾನು ನಿಮ್ಮನ್ನೆಲ್ಲಾ ಸಾಕ್ಷಿ ಇರಿಸಿ 
ಅವರೆಲ್ಲರಿಗೂ ಕ್ಷಮಾದಾನ ನೀಡಿದೆನು. ಅವರ ಸಕಲ ಪಾಪಗಳನ್ನು ಕ್ಲಮಿಸಿದೆನು” ಎಂದು 
ಹೇಳುವನು. ಇದರಿ೦ದ ಅಲ್ಲಾಹನ ಮಹಾನತೆಯ ಅರಿವಾಗುತ್ತದೆ. 

ಪ್ರವಾದಿಯವರು(ಸ) ಈ ಸುವಾರ್ತೆಯ ಜೊತೆಗೆ ಜನರ ದೌರ್ಭಾಗ್ಯದ ಅಂಶವನ್ನೂ 
ತಿಳಿಸಿರುವರು, "ದಾರಿವೆಚ್ಚ ಮತ್ತು ಸವಾರಿ ಸೌಕರ್ಯವಿದ್ದೂ ಹಜ್ಜ್‌ಗೆ ಯಾರು 
ತೆರಳುವುದಿಲ್ಲವೋ ಆತ ಯಹೂದಿಯಾಗಿಯೋ ಕ್ರೈಸ್ತನಾಗಿಯೋ ಮರಣ ಹೊಂದುವುದು 
ಲೇಸು" ಆದುದರಿಂದ ಹಜ್ಜ್‌ ಮಾಡುವ ಅನುಕೂಲತೆಗಳಿದ್ದಲ್ಲಿ ತಡಮಾಡದೆ ಹಜ್ಜ್‌ 
ನಿರ್ವಹಿಸಬೇಕಾದುದು ನಮ್ಮ ಕರ್ತವ್ಯವಾಗಿದೆ. 

ಖ್ಯಾತ ವಿದ್ವಾಂಸ ಖುರ್ರಮ್‌ ಮುರಾದ್‌ ಹೇಳುತ್ತಾರೆ, "ಮುಸ್ಲಿಮ್‌ ಸಮಾಜದ 
ನೌಕೆಯು "ಇಂದು ಆಳ ಸಮುದ್ರದಲ್ಲಿ ಮುಳುಗಿದೆ. ಇಬ್ರಾಹೀಮ್‌ ಮತ್ತು ಹಾಜರಾರವರು 
ಸರ್ವಾಧಿಪತಿಯಾದ ಅಲ್ಲಾಹನಲ್ಲಿ ಭರವಸೆ ಇರಿಸಿದಂತೆ ಭರವಸೆ ಇರಿಸದೆ, ಸೊತ್ತು ವಿತ್ತ 


ಇಬ್ರಾಹೀಮ್‌ರವರ(ಅ) ವ್ಯಕ್ತಿತ್ವ 31 


ಪ್ರಾಣಗಳ ತ್ಕಾಗವನ್ನು ಸಹಿಸದೆ, ಪರಿಶ್ರಮಗಳನ್ನು ನಡೆಸದೆ, ಅಲ್ಲಾಹನ ಅನುಸರಣೆಯ 
ಹಾದಿಯಲ್ಲಿ ಸರ್ವಸ್ವವನ್ನೂ ಅರ್ಪಿಸದೆ ಬಿಕ್ಕಟ್ಟಿನಿಂದ ಆ ನೌಕೆಯನ್ನು ಹೊರ ತರಲು 
ಅವರಿಂದ ಹೇಗೆ ತಾನೆ ಸಾಧ್ಯ? ಪವಿತ್ರ ಭವನದ ಸುಸ್ಪಷ್ಟ ದೃಷ್ಟಾಂತಗಳನ್ನು ದಿನನಿತ್ಯ 
ಐದು ಬಾರಿ ಸ್ಮರಿಸಬೇಕೆ೦ದು ಆಜ್ಞಾಪಿಸಲಾಗಿರುವ ಸಮಾಜಕ್ಕೆ ಈ ಕಲುಷಿತ ವಾತಾವರಣ 
ಹೇಗೆ ತಿಳಿಯಾದೀತು? ಕಲ್ಲು ಹೃದಯದ ಸಮಾಜದಿಂದ ಒಳಿತಿನ ಒರತೆಯು ಹೇಗೆ 
ಒಸರಬಹುದು. ಈ ಗ೦ಡಾ೦ಶರದಲ್ಲಿ ಬೆಳಕಿನ ಕಿರಣಗಳು ಹೇಗೆ ಉದಯಿಸಬಹುದೆಂಬ 
. ಪ್ರಶ್ನೆಗಳಿಗೆ ಉತ್ತರ ನೀಡುವ ಹೊಣೆ ಮತ್ತು ಸಾಮರ್ಥ್ಯವೆಲ್ಲಿದೆ? ಕೊಡುವವನು 
ದುರ್ಬಲ ಅಥವಾ ಅಶಕ್ತನಾಗಿಲ್ಲ. ಆತನಿಗೆ ನಿದ್ರೆಯಾಗಲಿ, ತೂಕಡಿಕೆಯಾಗಲೀ ಬಾಧಿಸುತ್ತಿಲ್ಲ. 
ಪಡೆಯುವವರ ಆಸಡ್ಡೆ, ನಿರ್ಲಕ್ಷ್ಯವೇ ಸಮಸ್ಯೆಯಾಗಿದೆ. "ದೇವನು ನಮ್ಮನ್ನು ಕೈ 
ಬಿಡಲಾರನು ಮತ್ತು ನಾನು ಅಲ್ಲಾಹನಿಂದ ಸಂತೃಷ್ಣಳಾಗಿದ್ದೇನೆ" ಎಂದು ಓರ್ವ ಅಬಲೆ 
ಸ್ತ್ರೀಯು ದೃಢ ವಿಶ್ವಾಸದಿಂದ ಸ್ಪಷ್ಟ ಉತ್ತರ ನೀಡಿ ಸಫಾ ಮರ್ವಾಗಳಲ್ಲಿ ಓಡಾಡಿದ್ದರಿಂದ 
ಕೇವಲ ಕಲ್ಲಿನಿಂದ ನಿರ್ಮಿಸಿದ್ದ ಸಾಮಾನ್ಮ ಭವನಕ್ಕೆ ಉನ್ನತ ಸ್ಥಾನ ದೊರೆತು ಬಂಡೆಯಿಂದ 
'ರುಮ್‌ ರುಮ್‌' ಎ೦ಬ ಶಾಶ್ವತವಾದ ನೀರಿನ ಮುರಿ ಹರಿದಿದ್ದರೆ ಇಂದು ಲೋಕದಲ್ಲಿ 
ಧರ್ಮಕ್ಕೆ ಆಧಿಪತ್ಳ ಮತ್ತು ವಿಜಯವು ಯಾಕೆ ಸಾಧಿತವಾಗಲಾರದು? ಗಲಭೆ ಗೊಂದಲ 
ತುಂಬಿದ ಈ ಲೋಕದಲ್ಲಿ ಒಳಿತಿನ ಒರತೆ ಚಿಮ್ಮಿಸಲು ಯಾಕೆ ಸಾಧ್ಯವಿಲ್ಲ? ಮಾನವಕುಲವು ' 
ಸನ್ಮಾರ್ಗಕ್ಕಾಗಿ ಹಾತೊರೆಯುತ್ತದೆ. ಗಲಭೆ, ಗೊಂದಲ ಅಕ್ರಮಗಳ ಈ ಬರಡು 
ಭೂಮಿಯು ಶಾಂತಿಯ ಮೂಲಗಳನ್ನೂ ಹೊಂದಿದೆ. ಅದೇ ವೇಳೆ ಈ ಕಾಲವು ನಮ್ಮ . 
ಇಬ್ರಾಹೀಮರಿಗಾಗಿ ಹುಡುಕಾಡುತ್ತಿದೆ.” 
ಇದು ಇ೦ದಿನ ಸಮಾಜದ ನೈಜ ಚಿತ್ರಣ. 


ಇಬ್ರಾಹೀಮ್‌ರವರ(ಅ) ವ್ಯಕ್ತಿತ್ವ | 

ಈ ವ್ಯಕ್ತಿತ್ವದ ಬಗ್ಗೆ ಬರೆಯುವುದು ಅಷ್ಟು ಸುಲಭವಲ್ಲ. ಅವರು ಜೀವನದ 
ಎಲ್ಲಾ ರಂಗಗಳಲ್ಲಿ ತಮ್ಮದೇ ಆದ ವೈಯಕ್ತಿಕ ಛಾಯೆಯನ್ನು ಬಿಟ್ಟಿರುವರು. ಬಾಲ್ಕ, 
ಯೌವನ, ಮುಪ್ಪು ಇವುಗಳಲ್ಲಿ ಅವರು ತೋರಿದ ಸಾಹಸವಾಗಲ್ಲಿ ಜೀವನದ 
ಮೌಲ್ಯಗಳನ್ನು ಎತ್ತಿ ಹಿಡಿದು ಅದರಂತೆ ನಡೆದು ಜಗತ್ತಿಗೆ ಮಾದರಿಯಾಗಿರುವ 
ಅಂಶವಾಗಲಿ, ತ್ಕಾಗ ಬಲಿದಾನದ ಮಹೋನ್ನತ ರೀತಿಯನ್ನು ತೋರಿಸಿರುವುದಾಗಲಿ 
ಅವರು ತಮ್ಮದೇ ಆದ ರೀತಿಯನ್ನು ಬಿಟ್ಟು ಹೊಸ ಇತಿಹಾಸವನ್ನು ಬರೆದಿರುವ 
ಅಂಶ ಗೋಚರಿಸುತ್ತದೆ. ಅವರು ಯಾವ ತ್ಕಾಗಕ್ಕೂ ಹಿಂಜರಿಯದೆ ನಡೆದ ದಾರಿ, 
ಅವರ ಹೆಜ್ಜೆಯ ಗುರುತುಗಳು ಮಾನವ ವರ್ಗಕ್ಕೆ .ಆದರ್ಶಪ್ರಾಯವಾಗಿವೆ. ಆದರೆ 
ಅದರಂತೆ ನಡೆಯುವವರು ಕಾಣುತ್ತಿಲ್ಲ. ಅವರ ಜೀವನ ತುಂಬಾ ಸಂಘರ್ಷಮಯ 
ವಾಗಿತ್ತು. ಪ್ರತಿ ಮಜಲಿನಲ್ಲಿಯೂ ಸಹ ಉತ್ತೀರ್ಣರಾದರು. 


ಶ್ಯ” 


32 ಪ್ರವಾದಿ ಇಬ್ರಾಹೀಮ್‌(ಅ) ಜೀವನ ಮತ್ತು ಸಂದೇಶ 
ಜಾ 27 ಸುಖ ಪುತ್‌ ಅಜ ಅಸರ್‌ 


ಇಬ್ರಾಹೀಮ್‌(ಅ) ಕೇವಲ ಒಬ್ಬ. ವ್ಯಕ್ತಿಯಲ್ಲ. .ಅವರು ಒಂದು ಸಮುದಾಯ 
ವಾಗಿದ್ದರು. ಅವರ ಜೀವನ, ರೀತಿನೀತಿಗಳು, ಅವರ ಧ್ಯೇಯ, ' ಅವರ ಮನೋಬಲ, 
ಅಲ್ಲಾಹನಲ್ಲಿದ್ದ ಅಪಾರ ನಂಬಿಕೆ, ಅಲ್ಲಾಹನ ಆಜ್ಞೆಗೆ ಶಿರಬಾಗುವ ದಾಸ್ಕ ಭಾವನೆ, 
ತನ್ನನ್ನು ಸಂಪೂರ್ಣ ಅಲ್ಲಾಹನಿಗೆ ಅರ್ಪಿಸುವ ಮನೋಭಾವ ಎಲ್ಲವನ್ನೂ ಕುರ್‌ಆನ್‌ 
ಎತ್ತಿ ತೋರಿಸುತ್ತದೆ. ಅವರು "ಸಿದ್ದೀಕನ್‌ ನಬಿಯ್ಕ" (ಸತ್ಯಸಂಧ ನಬಿಯೆಂದು). ಕುರ್‌ಆನ್‌ 
ಕೊಂಡಾಡುತ್ತದೆ. (ಮರ್ಯಮ್‌: 41) 

ಒಬ್ಬ ಆದರ್ಶ ಮಗನಾಗಿ ಇಬ್ರಾಹೀಮ್‌(ಅ) ತನ್ನ ತಂದೆಯನ್ನು ಸನ್ಮಾರ್ಗದೆಡೆಗೆ 
ಕೊಂಡೊಯ್ಯಲು ಸತತ ಪ್ರಯತ್ನ ಮಾಡುತ್ತಾರೆ. ಆದರೆ ತ೦ದೆಯಾಗಲಿ ಅಲ್ಲಿಯ ಜನರಾಗಲಿ 
ಅವರನ್ನು ಅನುಸರಿಸಲಿಲ್ಲ. ಆದರ್ಶ ಪತಿಯಾಗಿ ಅಬಲೆ ಹಾಜರಾರವರನ್ನು ನಿರ್ಜನ 
ಪ್ರದೇಶದಲ್ಲಿ ಬಿಡುವಾಗಲೂ ಸಹ ಅಲ್ಲಾಹನ ಆಜ್ಞಾಪಾಲನೆಯಂತೆ . ನಡೆದರು. ಒಬ್ಬ 
ಆದರ್ಶ ತಂದೆಯಾಗಿ ತನ್ನ ಕರುಳ ಕುಡಿಯನ್ನು ಮಿನಾದ ಕಲ್ಲು ಬಂಡೆಗಳಲ್ಲಿ ಬಲಿ 
ಕೊಡುವಾಗಲೂ ಸಹ ಅಂಜದೆ ಅಳುಕದೆ ಅಲ್ಲಾಹನ ಆಜ್ಞೆಯನ್ನು ಪಾಲಿಸಿದರು. ಅವರು 
ಯಹೂದಿಯೋ, ಕ್ರೈಸ್ತನೋ ಆಗಿರದೆ ಕೇವಲ 'ಮುಸ್ಲಿಮ್‌' ಆಗಿದ್ದರೆಂಬುದನ್ನು ತಮ್ಮ 
ಇಡೀ ಜೀವನದಲ್ಲಿ ಸಾಬೀತುಪಡಿಸಿದರು. ಅವರು ಬಹುದೇವಾರಾಧಕರಾಗಿರಲಿಲ್ಲ. ಇಂತಹ 
ಉಜ್ವಲ ಪ್ರತಿಭೆಯನ್ನು ಬೀರಿ ತಮ್ಮ ಆದರ್ಶವನ್ನು ಜಗತ್ತಿಗೆ ಬಿಟ್ಟು ಹೋಗಿರುವರು. 
ಆದುದರಿಂದಲೇ ಅಲ್ಲಾಹನು ಅವರನ್ನು ಸಕಲ ಜನರ ನಾಯಕರನ್ನಾಗಿ 
ಆರಿಸಿಕೊ೦ಡಿರುವೆನೆಂದು ತಿಳಿಸಿರುವನು. ಒಬ್ಬ ಸತ್ಯವಿಶ್ವಾಸಿಯ ದಿನನಿತ್ಯ 5 ಬಾರಿ ನಮಾರು್‌ 
ಮಾಡುವಾಗ ಪ್ರವಾದಿ ಇಬ್ರಾಹೀಮ್‌ರವರನ್ನೂ(ಲ) ಪ್ರವಾದಿ ಮುಹಮ್ಮದ್‌ರವರನ್ನೂ(ಸ) 
ಕನಿಷ್ಠ 16 ಬಾರಿಯಾದರೂ ಜ್ಞಾಪಿಸಿಕೊಳ್ಳುತ್ತಾನೆ. "ಓ ಅಲ್ಲಾಹ್‌! ಇಬ್ರಾಹೀಮ್‌ರವರ(ಲ) 
ಮೇಲೆ ಹಾಗೂ ಇಬ್ರಾಹೀಮ್‌ರವರ(ಅ) ಸ೦ತತಿಯ ಮೇಲೆ ನಿನ್ನ ಅನುಗ್ರಹಗಳನ್ನು 
ವರ್ಷಿಸಿದಂತೆಯೇ ಮುಹಮ್ಮದ್‌ರವರ(ಸ) ಮೇಲೆ ಹಾಗೂ ಮುಹಮ್ಮದ್‌ರವರ(ಸ) 
ಸ೦ತಶಿಯ ಮೇಲೆ ನಿನ್ನ ಅನುಗ್ರಹಗಳನ್ನು ಸದಾ ವರ್ಷಿಸುತ್ತಿರು." ` 

ಇಬ್ರಾಹೀಮ್‌ರವರ(ಅ) ಜೀವನ ಆದರ್ಶಪ್ರಾಯವಾಗಿತ್ತು. ಮಾನವನಿಗೆ ಪರೀಕ್ಷೆಗಳು 
ಅನಿವಾರ್ಯ. ಈ ಪರೀಕ್ಷೆಗಳಲ್ಲಿ ಅಲ್ಲಾಹನ ಆಜ್ಞೆಗಳಿಗನುಸಾರ ನಡೆದು ಅಲ್ಲಾಹನ ಕೃಪೆಗೆ 
ಹೇಗೆ ಪಾತ್ರರಾಗಬೇಕೆಂಬುದನ್ನು ಹಾಗೂ ಜೀವಿತ ಕಾಲದಲ್ಲಿ ಹೇಗೆ ಬಾಳಿ ಬದುಕ 
ಬೇಕೆ೦ಬುದನ್ನು ಮತ್ತು ತನ್ನನ್ನು ತಾನು ಅಲ್ಲಾಹನಿಗೆ ಹೇಗೆ ಅರ್ಪಿಸಿ ಒಬ್ಬ ನೈಜ 
ಸತ್ಯಸ೦ಧ, ಧರ್ಮನಿಷ್ಠ, ತ್ಯಾಗಮಯ ಜೀವನ ನಡೆಸಬೇಕೆಂಬುದನ್ನು ಇಬ್ರಾಹೀಮ್‌ರವರ(ಆ) 
ಉಜ್ವಲ ಜೀವನದಲ್ಲಿ ಕಾಣುವುದು. ಇದು ಜೀವನದ ಉಜ್ಯಲ ನಿದರ್ಶನ...! 


ಹಿಯಿಟ 


